ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 
ಜೆ.ಬಿ.ಮಲ್ಲಾರಾಧ್ಯ 


Eminent Parliamentarian Series 


J.B. MALLARADHYA 
ಮುದ್ರಣದ ಹಕ್ಕನ್ನು ಕಾಯ್ದಿರಿಸಲಾಗಿದೆ 


ಮೊದಲ ಮುದ್ರಣ: 
ಫೆಬ್ರವರಿ, 2001- 2,000 ಪ್ರತಿಗಳು 


ಬೆಲೆ- ರೂ.15-00 
ಮುಖಪುಟ ವಿನ್ಯಾಸ:ಸರ್ಕಾರಿ ಮುದ್ರಣಾಲಯ ಬೆಂಗಳೂರು. 


ಸಂಶೋಧನಾ ಮತ್ತು ಉಲ್ಲೇಖನಾ ಶಾಖೆ, 
ಕರ್ನಾಟಕ ವಿಧಾನಸಭೆ ಸಚಿವಾಲಯ, 
ವಿಧಾನ ಸೌಧ, ಬೆಂಗಳೂರು - 560 001 


923.209 54 PAN 


im il 


ll; 


dd 
| 
py Fl 
[| 
ಜೆ 


J.B MALLARADHYA ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ, 
(Eminent Paliamentarian Series) Written by Dr. H.M. Panchakshariah, 
Published by Karnataka Legislative Assembly Secretariat, Vidhana 
Soudha, Bangalore-, Pages- 90+8., Priced at Rs. 15-00. 


First Edition: February, 2001 


© Rightof Publication: 
Secretary, 
Karnataka Legislative Assembly Secretariat, 
Vidhana Soudha, Bangalore-1, 


Printed: Director of Printing and Stationary 
Govemment of Karnataka, 
Dr. B.R. Ambedkar Veedhi, 


Bangalore-l, 


ಪೀಠಿಕೆ 

ದೇಶದ ಸ್ವಾತಂತ್ರ ಸುವರ್ಣ ಮಹೋತ್ಸವವನ್ನು ಆಚರಣೆಯ ಅಂಗವಾಗಿ ಈ ದೇಶಕ್ಕಾಗಿ 
ದುಡಿದು ಅಗ್ರಮಾನ್ಯ ಸಂಸದೀಯ ಪಟುಗಳಾಗಿ ಕೊಡುಗೆಯನ್ನು ನೀಡಿರುವ ಮಹನೀಯರನ್ನು 
ಸ್ಮರಿಸುವುದು ನಮ್ಮಆದ್ಯ ಕರ್ತವ್ಯವಾಗಿದೆ. ಈಗಾಗಲೇ ಲೋಕಸಭಾ ಕಾರ್ಯಾಲಯದವರು 
ಇಂತಹ ಪ್ರತಿಭಾವಂತ ಸಂಸದೀಯ. ಪಟುಗಳ ಬಗ್ಗೆ ಅನೇಕ ಕಿರುಹೊತ್ತಿಗೆಗಳನ್ನು ಹಿಂದಿ 
ಹಾಗೂ ಆಂಗ್ಲಭಾಷೆಯಲ್ಲಿ ಹೊರ ತಂದಿರುತ್ತಾರೆ. ಅವುಗಳಲ್ಲಿ ಡಾ.ಬಿ.ಆರ್‌. ಅಂಬೇಡ್ಕರ್‌, 
ಡಾ: ರಾಂಮನೋಹರ ಲೋಹಿಯಾ ಮತ್ತು ಶೇಕ್‌ ಮಹಮದ್‌ ಅಬ್ದುಲ್‌ ಮತ್ತು ಕೃಷ್ಣಮೆನನ್‌ 
ಮೊದಲಾದ ಗಣ್ಯರ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಪ್ರಕಟವಾಗಿದ್ದ ಕಿರುಹೊತ್ತಿಗೆಗಳನ್ನು ನಾವ 
ಕನ್ನಡದಲ್ಲಿ ಹೊರತಂದಿರುವ ಸಂತೋಷಕರ ವಿಷಯವನ್ನು ಉಲ್ಲೇಖಸ ಬಯಸುತ್ತೇನೆ. 


ಹಾಗೆಯೇ ರಾಜ್ಯದ ಸಂಸದೀಯ ಪಟುಗಳಾಗಿದ್ದ ಅನೇಕ ಮಹನೀಯರನ್ನು ಕುರಿತ 
ಕಿರುಹೊತ್ತಿಗೆಗಳನ್ನು ಸಿದ್ಧಪಡಿಸಿ ಪ್ರಕಟಿಸುವ ಯೋಜನೆಯನ್ನು ಕರ್ನಾಟಕ ವಿಧಾನ ಮಂಡಲವು 
ಹಮಿಶೊಂಡಿದ್ದು ಈ ಕಾರ್ಯವನ್ನು ವಿಧಾನಸಭೆಯ ಸದಸ್ಯರಾದ ಶ್ರೀ ಬಿ.ಬಿ. ಶಿವಪ್ಪನವರ 
ಅಧ್ಯಕ್ಷತೆಯಲ್ಲಿ ರಚಿಸಲಾದ ವಿಧಾನ ಮಂಡಲದ ಗ್ರಂಥಾಲಯ ಉಪಸಮಿತಿಗೆ ವಹಿಸಲಾಗಿತ್ತು. 
ಈ ಉಪಸಮಿತಿಯು ಕಾರ್ಯಪ್ರವೃತ್ತವಾಗಿ ರಾಜ್ಯದ ವಿಶ್ವವಿದ್ಧಾನಿಲಯಗಳೆ ವಿದ್ವಾಂಸರ 
ಸಹಕಾರದಿಂದ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿತು. 


ಈ ಪ್ರತಿಭಾವಂತ ಸಂಸದೀಯಪಟುಗಳ ಮಾಲಿಕೆಯಲ್ಲಿ ಈಗಾಗಲೇ ಕೆಂಗಲ್‌ 
ಹನುಮಂತಯ್ಯ, ಶಾಂತವೇರಿ ಗೋಪಾಲಗೌಡ, ಎಸ್‌. ನಿಜಲಿಂಗಪ್ಪ, ವೈಕುಂಠಬಾಳಿಗ, 
ಕೆ.ಎಸ್‌. ನಾಗರತ್ನಮ್ಮ ಜಿ.ವಿ. ಹಳ್ಳೀಕೇರಿ ದೇವರಾಜ ಅರಸು ಅವರುಗಳ ಬಗೆಗಿನ ಪುಸ್ತಕಗಳನ್ನು 
ಹೊರತರಲಾಗಿದೆ, ಕುವೆಂಪು ವಶ್ವವಿದ್ಧಾನಿಲಯದ ಡಾ ಹೆಚ್‌.ಎಂ. ಪಂಚಾಕ್ಷರೆಯ್ಯ ಅವರು 
ರಚಿಸಿರುವ ಹಿರಿಯ ರಾಜಕೀಯ ಮುತ್ತದ್ದಿ ಶ್ರೀ ಜೆ.ಬಿ. ಮಲ್ಲಾರಾದ್ಯ ಅವರ ಪುಸ್ತಕವನ್ನು ತಮ್ಮ 
ಮುಂದಿಡಲು ಹೆಮ್ಮೆಎನಿಸುತ್ತದೆ. ಈ ಪುಸ್ತಕವನ್ನು ರಚಿಸಿದ ಲೇಖಕರಿಗೆ ಹಾಗೂ ಪುಸ್ತಕವನ್ನು 
ಅಂದವಾಗಿ ಮುದ್ರಿಸಿಕೊಟ್ಟ ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಿಗೂ ಹಾಗೂ ಉಪ 
ಸಮಿತಿಯ ಸದಸ್ಯರುಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 


ಪ್ರತಿಭಾವಂತ ಸಂಸದೀಯ ಪಟುಗಳ ಬಗೆಗಿನ ಈ ಕಿರುಹೊತ್ತಿಗೆಗಳು ಮಾನ್ಯ 
ಸದಸ್ಯರುಗಳಿಗೆ ಮತ್ತು ಸಂಶೋಧಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಸಂಸದೀಯ ವಿಷಯಗಳಲ್ಲಿ 
ಅನುಭವ ನೀಡುತ್ತವೆ ಮತ್ತು ಉಪಯುಕ್ಷವಾಗುತ್ತವೆಂದು ಭಾವಿಸುತ್ತೇವೆ. 


ಡೇವಿಡ್‌ ಸಿಮೆಯೋನ್‌ ಎಂ.ವಿ. ವೆಂಕಟಪ್ಪ 
ಸಭಾಪತಿ ಸಭಾಧ್ಯಕ್ಷರು 
ಕರ್ನಾಟಕ ವಿಧಾನ ಪರಿಷತು ಕರ್ನಾಟಕ ವಿಧಾನ ಸಭೆ 


pe 


ಅರಿಕೆ 


ರಾಜ್ಯದಲ್ಲಿ ಅನೇಕ ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಅನುಕರುಣೀಯ 
ಹಾಗೂ ಚಿರಸ್ಮರಣೀಯ ವಿಧಾನ ಮಂಡಲವು ಇಂತಹ ಮಹನೀಯರನ್ನು ಕುರಿತು ಬದುಕು 
ಬರಹ ಮಾಲಿಕೆಯಲ್ಲಿ ಕಿರು ಹೊತ್ತಗೆಗಳನ್ನು ಹೊರ ತರಲು ತೀರ್ಮಾನಿಸಿರುವುದು ನಿಜಕ್ಕೂ ಈ 
ಗಣ್ಯರಿಗೆ ಸಂದಗೌರವ, ಪ್ರಸ್ತುತ ಯೋಜನೆಯಂತೆ ದಿ।। ಜೆ.ಬಿ. ಮಲ್ಲಾರಾಧ್ಯರನ್ನು ಕುರಿತು ಈ 
ಕಿರುಹೊತ್ತಿಗೆಯನ್ನು ಸಿದ್ದಪಡಿಸುವ ಜವಾಬ್ದಾರಿ ಬಂದಿರುವುದು ನನಗೆ ಸಂತೋಷ ತಂದಿದೆ. 
ಅವರ ಶಿಸ್ತು, ಸಮಯ ಪ್ರಜ್ಞೆ ದಕ್ಷತೆ ಮತ್ತು ಪ್ರಾಮಾಣಿಕತೆಗಳು, ಜೊತೆಗೆ ಅವರು ಸಂಸದೀಯ 
ಪಟುವಾಗಿ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್‌ಗಳಲ್ಲಿ ನಿರ್ವಹಿಸಿದ ಕಾರ್ಯ, ರಾಜಕೀಯ 
ಬದುಕು ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾದುದು. ಅವರು ಸಭೆಗೆ ಬರುವ ಮೊದಲೆ 
ಸಾಕಷ್ಟು ಅಂಕಿ ಅಂಶಗಳೊಡನೆ ಪೂರ್ವಭಾವಿ ಸಿದ್ದತೆ ಮಾಡಿಕೊಳ್ಳುತ್ತಿದ್ದುದು ನಿಜಕ್ಕೂ ಹೆಮ್ಮೆ 
ಪಡುವಂತಹದ್ದು. 


ಶ್ರೀಯುತ ಜೆ.ಬಿ. ಮಲ್ಲಾದಾದ್ಧರು ಒಂದು ದಶಕೆದ ಕಾಲ ಸಂಸದೀಯ ಜೀವನ ನಡೆಸಿದ್ದರೂ 
ಅವರ ಬದುಕು ಅವಿಸ್ಮರಣೀಯ. ಆಡಳಿತಾಧಿಕಾರಿಯಾಗಿ, ಶಾಸಕರಾಗಿ ಅವರು ನಿರ್ವಹಿಸಿದ 
ಪಾತ್ರ ಬಹುಮುಖವಾದುದು. ಅವರು ವಿಧಾನ ಸಭೆಯಲ್ಲಿ ತಮ್ಮವಾಕ್ಲಾತುರ್ಯದಿಂದ ಇಡೀ 
ಸದನವನ್ನು ಮೂಕಸ್ಲಿಕತರನ್ನಾಗಿಸುತ್ತಿದ್ದರು. ಅವರ ವಾದ-ವಿವಾದಗಳು ಸೂಕ್ಷ ಫೆ, 
ಅರ್ಥಪೂರ್ಣತೆಗಳನ್ನೊಳಗೊಂಡಿದ್ದವು. ಈ ಕಿರು ಹೊತ್ತಿಗೆ ಅವರನ್ನು ಪ್ರತಿಬಿಂಬಿಸುವ ಒಂದು 
ಪುಟ್ಟ ಪ್ರಯತ್ನ. ಇದು ಶಾಸಕರಿಗೆ ಹಾಗೂ ಸಾಮಾನ್ಯ ಓದುಗರಿಗೆ ಉಪಯುಕ್ತವಾದರೆ ನನ್ನ 
ಶ್ರಮಕ್ಕೆ ಖಂಡಿತ ಸಾರ್ಥಕತೆ ಬರುತ್ತದೆ. ಈ ಹೊತ್ತಿಗೆಯನ್ನು ರಚಿಸಲು ಸಾಕಷ್ಟು ಸ್ವಾತಂತ್ರ್ಯ 
ಮತ್ತು ಸಮಯಾವಕಾಶ ನೀಡಿದ ಕರ್ನಾಟಕ ವಿಧಾನಮಂಡಲದ ಗ್ರಂಥಾಲಯ ಉಪ ಸಮಿತಿಗೆ 
ಕೃತಜ್ಞವಾಗಿದ್ದಾನೆ. ವಿಷಯ ಸಂಗ್ರಹಣೆಯ ಕಾರ್ಯದಲ್ಲಿ ನನ್ನೊಂದಿಗೆ ಸಹಕರಿಸಿದ ನನ್ನ ಸಂಶೋಧನಾ 
ವಿದ್ಯಾರ್ಥಿಯಾದ ಕೆ.ಎಂ. ಮಂಜುನಾಥ ಶ್ಯಾಗಲೆ ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುವೆ. 
ನನ್ನನ್ನು ಅಕ್ಕರೆಯಿಂದ ಪ್ರೋತ್ಸಾಹಿಸಿದ ಕುವೆಂಪು ವಿಶ್ವವಿದ್ಯಾನಿಲಯದ ಸನಾನ್ಯ ಕುಲಪತಿಗಳು 
ಹಾಗೂ ಕರ್ತವ್ಯ ಶೀಲರೂ ಆದ ಪ್ರೊ: ಎಸ್‌.ಪಿ.ಹಿರೇಮಠ್‌ ರವರನ್ನು ಹಾಗೂ ಕುಲಸಚಿವರಾದ 
ಪೋ ಜಿ.ಟಿ. ಮರುಳಸಿದ್ದಪುನವರನ್ನು ಈ ಸಂದರ್ಭದಲ್ಲಿ ಸೃರಿಸದೆ ಇರಲಾರೆ. 


ಡಾ॥ ಹೆಚ್‌.ಎಂ. ಪಂಚಾಕ್ಷರಯ್ಯ. 


ಎಂ.ಐಎ., ಪಿ.ಹೆಚ್‌.ಡಿ. 
ಸಮಾಜಶಾಸ್ತ್ರ ವಿಭಾಗ, 
ದಿನಾಂಕ ;: ಫೆಬ್ರವರಿ, 2001 ಕುವೆಂಪು ವಿಶ್ವವಿದ್ಯಾಲಯ 
ಸ್ಥಳ : ಜ್ಞಾನಸಹ್ಯಾದ್ರಿ ಶಿವಮೊಗ್ಗೆ ಜಿಲ್ಲೆ. 


ವಿಧಾನ ಮಂಡಲದ ಗ್ರಂಥಾಲಯ ಉಪ ಸಮಿತಿ 
(1998-1999) 


ಶ್ರೀಯುತರುಗಳಾದ: 
ಬಿ.ಬಿ. ಶಿವಪ್ಪ ಅಧ್ಯಕ್ಷರು 
ವಿಧಾನಸಭಾ ಸದಸ್ಯರು 
ಪ್ರೀರಂಗದೇವರಾಯಲು ಸದಸ್ಯರು 
ವಿಧಾನಸಭಾ ಸದಸ್ಯರು 
ವಸಂತ ಕಮಲಾಕರ ಅಸ್ನೋಟಿಕರ ಸದಸ್ಯರು 
ವಿಧಾನಸಭಾ ಸದಸ್ಯರು 
ಶಶಿಲ್‌. ಜಿ. ನಮೋಸಿ ಸದಸ್ಯರು 
ವಿಧಾನ ಪರಿಷತ್‌ ಸದಸ್ಯರು 
ಡಾ।। ಮಹಾದೇವ ಬಣಕಾರ ಸದಸ್ಯರು 
ವಿಧಾನ ಪರಿಷತ್‌ ಸದಸ್ಯರು 
ಕೆ.ಸಿ ಪುಟ್ಟಸಿದ್ಧಸೆಟ್ಟಿ ಸದಸ್ಯ: 
ವಿಧಾನ ಪರಿಷತ್‌ ಸದಸ್ಯರು 

(1999-2000) 
ಶ್ರೀಯುತರುಗಳಾದ: 
ಬಿ.ಬಿ. ಶಿವಪ್ಪ ಅಧ್ಯಕ್ಷರು 
ವಿಧಾನಸಭಾ ಸದಸ್ಯರು 
ಕಾಕಾಸಾಹೇಬ ಪಾಂ. ಪಾಟೀಲ ಸದಸ್ಯರು 
ವಿಧಾನಸಭಾ ಸದಸ್ಯರು 
ಸಿರಾಜ್‌ ಶೇಖ್‌ ಸದಸ್ಯರು 
ವಿಧಾನಸಭಾ ಸದಸ್ಯರು 
ಪಿ.ಎಂ. ರಂಗನಾಥ್‌ ಸದಸ್ಯರು 
ವಿಧಾನಸಭಾ ಸದಸ್ಯರು 
ಎನ್‌. ಸಂಪಂಗಿ ಸದಸ್ಯರು 
ವಿಧಾನಸಭಾ ಸದಸ್ಯರು 
ಡಾ! ವಿ.ಎಸ್‌. ಆಚಾರ್ಯ ಸದಸ್ಯರು 
ವಿಧಾನ ಪರಿಷತ್‌ ಸದಸ್ಯರು 
ಡಾ।। ಎಚ್‌. ಎಲ್‌. ವಾಗೇಗೌಡ ಸದಸ್ಯರು 
ವಿಧಾನ ಪರಿಷತ್‌ ಸದಸ್ಯರು 
ಜಿ. ಮಧುಸೂದನ್‌ ಸದಸ್ಕರು 


ವಿಧಾನ ಪರಿಷತ್‌ ಸದಸ್ಯರು 


ಪ್ರತಿಭಾವಂತ ಸಂಸದೀಯ ಪಟುಗಳ ಬದುಕು ಬರಹ ಮಾಲಿಕೆ 


ಜೆ.ಬಿ. ಮಲ್ಲಾರಾಧ್ಮ. 


ಭಾಗ - 2 
ವಿಧಾನ ಸಬೆ ಮತ್ತು ವಿಧಾನ ಪರಿಷತಿನಲ್ಲಿ ನಡೆದ ಕಲಾಪಗಳು 
(ಪಟ: 27) 


ಬಾಗ - 1 


ವ್ಯಕ್ತಿ ವ್ಯಕ್ತಿತ್ತ ಮತ್ತು ಜೀವನ 


ಜೆ.ಬಿ. ಮಲ್ಲಾರಾಧ್ಯ 
ಬಾಲ್ಕ ಮತ್ತು ಮನೆತನ 


ಮಲ್ಲಾರಾದ್ಯರ ತಂದೆ ಬಸವಾರಾಧ್ಯರಿಗೆ ಐದು ಜನಮಕ್ಕಳು. ಅವರಲ್ಲಿ ನಾಲ್ಕನೆಯವರು 
ಮಲ್ಲಾದಾಧ್ಯರು. 1900ರ ಫೆಬ್ರವರಿ 12 ರಲ್ಲಿ ಇವರ ಜನನವಾಯಿತು. ಬೃಹತ್‌ ಕುಟುಂಬಕ್ಕೆ 
ಹಿಂದೆ ಇದ್ದ ಅವರ ಮನೆ ಸಾಕಾಗಲಿಲ್ಲ. ಅದಕ್ಕಾಗಿ ಆರಾಧ್ಯರು ನಗರದಲ್ಲಿ ಮತ್ತೊಂದು ಮನೆಗೆ 
ತಮ್ಮ ನಿವಾಸವನ್ನು ಅಲ್ಲಿಗೆ ಬದಲಾಯಿಸಿದರು. ಅವರ ಸ್ವಗ್ರಾಮವಾದ ಜಂತಗಳ್ಳಿಯಲ್ಲಿ 
ಬಸವರಾಧ್ಯರು ವ್ಯವಸಾಯವನ್ನು ಅಭಿವೃದ್ಧಿಪಡಿಸಿದರು ಮನೆ ಕಣಜ ಹಾಗೂ ಹೊಲದಲ್ಲಿದ್ದ 
ಹೆಗೇವು (ಆಹಾರ ಸಂಗ್ರಹಿಸುವ ಒಂದು ಸಾಧನ) ದವಸ-ಧಾನ್ಯಗಳಿಂದ ಬರ್ತಿಯಾಗಿರುತ್ತಿದ್ದವು. 
ಧಾತು - ಈಶ್ವರ ಸಂವತ್ಸರದಲ್ಲಿ ಮೂರು ವರ್ಷ ಬೆಳೆಯಿಲ್ಲದೆ ಜನ ಕಂಗಲಾಗಿದ್ದಾಗ 
ಬಸವಾರಾಧ್ಯರು ತಮ್ಮ ಹಗೇವು - ಕಣಜಗಳನ್ನು ತೆರೆದಿಟ್ಟು ದವಸ ಧಾನ್ಯಗಳನ್ನು 
ಉದಾರವಾಗಿಕೊಡುತ್ತಿದ್ದುದನ್ನು ಇಂದಿಗೂ ಅಲ್ಲಿಯ ಜನ ನೆನಪಿಸಿಕೊಳ್ಳುತ್ತಾರೆ. ಈ ಅಂಶವು 
ಅವರ ಮನೆತನವು ದಾನ ಕೊಡುವುದರಲ್ಲಿಯೂ ಸಹ ಮುಂದಿತ್ತು ಎನ್ನುವದನ್ನು ಎತಿತೋರಿಸುತ್ತದೆ. 

ಶಿಕ್ಷಣ 


ಬಿ 


ಸಕಲೇಶ್ವರಾಧ್ಯರು ಬಸವರಾಧ್ಯರ ಮಕ್ಕಳಲ್ಲಿ ಹಿರಿಯವರು. ಇವರ ನಂತರ ಮಕ್ಕಳಾದ 
ಕಾಶೀ ಆರಾಧ್ಯ, ಬಸವರಾಧ್ಯ, ಮಲ್ಲಾರಾಧ್ಯ ಮತ್ತು ಕುಮಾರಾಧ್ಯರ ಶಿಕ್ಷಣ ಮೈಸೂರಿನಲ್ಲಿಯೇ 
ಆಯಿತು. ಬಸವಾರಾಧ್ಯರು ಅರಮನೆ ಶಿವಪೂಜೆ ಮಂದಿರದ ಪುರೋಜಹಿತರೆನಿಸಿದ್ದುದರಿಂದ 
ಅವರ ಮಕ್ಕಳು ಅದೇ ವಾತಾವರಣದಲ್ಲಿ ತಮ್ಮಬಾಲ್ಕವನ್ನು ಕಳೆದು ಶಿಕ್ಷಣವನ್ನು ಪಡೆಯುತ್ತಿದ್ದರು 
ಅವರ ವಿದ್ಯಾಭ್ಯಾಸಕ್ಕಾಗಿ ಅರಮನೆಯ ಪ್ರೋತ್ಸಾಹ ನೀಡಿತು. 


ಬಾಲ್ಕದಲ್ಲಿಯೇ ಶ್ರೀಯುತ ಮಲ್ಲಾರಾದ್ಧರು ವಿಶಿಷ್ಟ ಗುಣ, ಪ್ರತಿಬೆಗಳಿಂದ, ಮಹಾರಾಜರ 
ಮೆಚ್ಚುಗೆಗೆ ಪಾತ್ರರಾಗಿದ್ದರು. 


ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಮಲ್ಲಾರಾಧ್ಯರು 1912 ರಲ್ಲಿ ಮರಿಮಲ್ಲಪ್ಪನವರು 
ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದರು. ಈ ಸಮಯದಲ್ಲಿ ಅವರಿಗೆ ಅರಮನೆಯ 
ಜಪದಕಟ್ಟೆಮಠದ ಶಂಕರ ವಿಲಾಸ ಪಾಠಶಾಲೆಯಲ್ಲಿ ಸಂಸ್ಕೃತ ಮತ್ತು ವೈದಿಕ ಶಿಕ್ಷಣವೂ 
ದೊರೆತಿತ್ತು. 


ಚೆಟುವಟಕೆಗಳು 


“ಬೆಳೆಯುವ ಪೈರು ಮೊಳಕೆಯಲ್ಲಿಯೇ” ಎನ್ನುವಂತೆ ವಿದ್ಯಾರ್ಥಿ ಜೀವನದಲ್ಲಿ ಶ್ರೀಯುತರು 
ಆಟ ಪಾಠಗಳೆರಡಲ್ಲಿಯೂ ಮೇಲುಗೈ ! ಎಲ್ಲದರಲ್ಲಿಯೂ ಮೊದಲ ಬಹುಮಾನ ಅವರಿಗೆ 
ಮೀಸಲಾಗುತ್ತಿದ್ದುದು ಸಂಗಡಿಗರಲ್ಲಿ ಕೆಲವರ ಅಸೂಯೆಗೆ ಕಾರಣವಾಗಿತ್ತು. 


2 ಮಲ್ಲಾರಾದ್ಧ 


ಇನ್ನು ತರಗತಿಯ ವಿಚಾರಗಳಲ್ಲಿ ಹೇಳುವದಾದರೆ ಅವರೆಂದೂ ಕೂಡ ಪ್ರಥಮ ಸ್ಥಾನವನ್ನು 
ಬೇರೆಯವರಿಗೆ ಬಿಟ್ಟು ಕೊಟ್ಟವರಲ್ಲ. ಭಾಷಣ-ಲೇಖನ ಸ್ಪರ್ಧೆಗಳಲ್ಲಿ ಚರ್ಚಾಗೊಷ್ಠಿಗಳಲ್ಲಿ 
ಆಗ್ರೇಸರನೆನಿಸಿದ್ದರು. ಮಲ್ಲಾರಾಧ್ಯರು 1915ರಲ್ಲಿ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಉತ್ತಮ 
ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದು, ಇದರ ಫಲವಾಗಿ ಅವರ ಮುಂದಿನ ಕಾಲೇಜು ವ್ಯಾಸಂಗಕ್ಕೆ 
ವಿದ್ಯಾರ್ಥಿವೇತನ ಮುಡುಪಾಗಿತ್ತು. 


1917 ರಲ್ಲಿ ನಡೆದ ಎಪ್‌.ಎ (ಇಂಟರ್‌ ಮೀಡಿಯಟ್‌) ಮತ್ತು 1920 ರ ಬಿ.ಎ. 
ತರಗತಿಗಳ ಪರೀಕ್ಷೆಗಳಲ್ಲಿ ಇವರು ಪ್ರಥಮ ಸ್ಥಾನಗಳಿಸಿದ್ದರು. 


ಶ್ರೀಯುತರಲ್ಲಿ ಮನೆಮಾಡಿಕೊಂಡಿದ್ದ ಪ್ರತಿಭೆ, ಸೌಜನ್ಯಪೂರ್ಣ ನಡೆನುಡಿಗಳು, ಆಕರ್ಷಕ 
ವ್ಯಕ್ತಿತ್ತ- ಇವು ಕಾಲೇಜಿನ ಪ್ರಾಧ್ಯಾಪಕರೆಲ್ಲರ ಪ್ರೀತಿಗೆ ಪುತ್ರರಾಗಿದ್ದವು. ಸತತ ಪರಿಶ್ರಮ 
ಅಚಲಧ್ಯೇಯಗಳನ್ನು ತಮ್ಮ ಜೀವನದ ಗುರಿಯಾಗಿ ಇಟ್ಟುಕೊಂಡಿದ್ದ ಇವರು ಪೌರನೀತಿ ಮತ್ತು 
ಸಾಮಾಜಿಕ ಶಾಸ್ತ್ರಗಳ ಬಗೆಗೆ ಚಿಂತನಶೀಲರಾಗಿದ್ದರು. 


ಇವರಿಗೆ ನಾಯಕತ್ವದ ಲಕ್ಷಣಗಳು ಬೆಳೆಯುವಲ್ಲಿ ಅನೇಕ ಅಂಶಗಳು ಸಹಾಯಕವಾಗಿದ್ದವ. 
1920-22 ರಲ್ಲಿ ವಿದ್ಯಾರ್ಥಿಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ ಶ್ರೀಯುತರು 1923ರಲ್ಲಿ 
ವಿದ್ಯಾರ್ಥಿಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ವಿದ್ಯಾರ್ಥಿಸಂಘದ ಆಶ್ರಯದಲ್ಲಿ ಇವರು 
ಸಂಪಾದಿಸಿ ಪ್ರಕಟಿಸಿದ ವಾರ್ಷಿಕ ಸಂಚಿಕೆಯೊಂದು ಇಂಗ್ಲೆಂಡಿನ ಆಕ್ಸ್‌ಪರ್ಡ್‌ ಮತ್ತು ಕೇಂಬ್ರಿಡ್ಸ್‌ 
ವಿಶ್ವವಿದ್ಯಾನಿಲಯಗಳ ವಿದ್ವಾಂಸರ ಗಮನವನ್ನು ಸೆಳೆದಿದ್ದುದು ಶ್ರೀಯುತರ ಪಾಂಡಿತ್ಯಕ್ಕೆ 
ಒರೆಗಲ್ಲಿನಂತಿತ್ತು. 


1923ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಎಂ.ಎ ಪರೀಕ್ಷೆಯಲ್ಲಿ ಶ್ರೇಷ್ಠದರ್ಜೆಯಲ್ಲಿ 
ಉತ್ತೀರ್ಣರಾಗಿದ್ದ ಮಲ್ಲಾದಾಧ್ಯರಿಗೆ ಸುವರ್ಣ ಪದಕ ಮತ್ತು ನಗದು ಬಹುಮಾನಗಳು ಕೊಡಲ್ಲಟ್ಟವ. 
ವಿಶ್ವವಿಧ್ಯಾನಿಲಯದಿಂದ ಮನೆಗೆ ಬರುವ ವೇಳಿಗೆ ಶಿಕ್ಷಣ ಇಲಾಖೆಯಲ್ಲಿ ಅನ್ವೇಕ್ಷಕ 
(ಇನ್ಸ್‌ಪೆಕ್ಟರ್‌) ಹುದ್ದೆಗೆ ಕರೆ ಬಂದಿದ್ದುದು ಅವರ ಉಜ್ವಲ ಭವಿಷ್ಯತ್ತಿನ ಸ್ಪಷ್ಟ ಸೂಚನೆಯಾಗಿತ್ತು. 


ಶ್ರೀಯುತರು ಅಧಿಕಾರಕ್ಕಾಗಿ ಮೇಲಾಧಿಕಾರಿಗಳಲ್ಲಿ ಗೋಗರೆದವರಲ್ಲ ಅಂದಿನ 
ಮಹಾರಾಜರಾದ ಶ್ರೀ ಮನ್ನಾಲ್ಪಡಿ ಕೃಷ್ಣರಾಜ ಪ್ರಭುಗಳು ಮತ್ತು ದಿವಾನರಾಗಿದ್ದ ಸರ್‌ ಮಿರ್ಜ 
ಇಸ್ಮಾಯಿಲ್‌ ಇವರ ಪೂರ್ಣವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಮಲ್ಲಾರಾಧ್ಯರು ಶ್ರೀಯುತರಲ್ಲಿ ನಿಸರ್ಗ 
ಸಿದ್ದವಾಗಿ ಬೆಳೆದು ಬಂದಿದ್ದ ಕಾರ್ಯದಕ್ಷತೆ, ಶಿಸ್ತು ವಿವೇಚನೆ ಮತ್ತು ಸತ್ಯಸಂಧತೆಗಳು ಅವರಿಗೆ 
ದೊರೆತಿದ್ದ ಸೇವಾವಕಾಶದ ನಾಲ್ಕು ಸರಪಳಿಗಳಂತೆ ಇದ್ದು ಅವರನ್ನು ಮೇಲೆತಿದ್ದವ. 


ಪುತಿಭಾವಂತ ಸಂಸದೀಯ ಪಟು 3 


ಶಿಕ್ಷಣ ಕ್ಷೇತ್ರದಲ್ಲಿ ಮಲ್ಲಾರಾಧ್ಯರು 


ವಿವಿಧ ಕ್ಷೇತ್ರಗಳಲ್ಲಿ ಶ್ರೀಯುತರು ಪಾರಂಗತರಾಗಿದ್ದರು. ಆಡಳಿತ, ಕ್ರೀಡೆ, ರಾಜಕೀಯ 
ಮುಂತಾದ ಕ್ಷೇತ್ರಗಳಲ್ಲಿ ಕೀರ್ತಿಯನ್ನು ಸಂಪಾದಿಸಿದ್ದ ಮಲ್ಲಾರಾಧ್ಯರು ತಮ್ಮ ಜೀವನವನ್ನು 
ಉಪಾಧ್ಯಾಯ ವೃತ್ತಿಯಿಂದ ಆರಂಭಿಸಿದರೆಂದರೆ ಕೆಲವರಿಗೆ ಆಶ್ಚರ್ಯವಾಗಬಹುದು. ಅವರು 
ಎಂ.ಎ ತೇರ್ಗಡೆಯಾದ ಮೇಲೆ ಚಾಮರಾಜನಗರದಲ್ಲಿ ಇನ್‌ಸ್ಪಿಕ್ಸ್‌ರ್‌ ಆಪ್‌ ಪಬ್ಲಿಕ್‌ ಇನ್‌ಸ್ಪಕ್ಷನ್‌ 
ಆಗಿ ಸೇವೆ ಆರಂಭಿಸಿದರು. ಅಂದು ಚಾಮರಾಜನಗರ ವಲಯ ತುಂಬಾ ದೊಡ್ಡದಾಗಿತ್ತು. 
ಎಳಂದೂರು ಮತ್ತು ಗುಂಡ್ಲುಹೇಟೆಗಳು ಆ ವಲಯದ ವ್ಯಾಪ್ತಿಯಲ್ಲಿಯೆ ಇದ್ದವು. ಮಲ್ಲಾರಾಧ್ಯಾರು 
ರೇಂಜ್‌ ಇನ್‌ಸ್ಪೆಕ್ಟರ್‌ ಆಗಿ ಕೆಲಸಮಾಡಿದ್ದು ಬಹು ಸ್ವಲ್ಪಕಾಲ. ಇಷ್ಟು ಅಲ್ಲಕಾಲದಲ್ಲಿಯೇ 
ರೇಂಜಿನ ಎಲ್ಲಾ ಭಾಗಗಳನ್ನು ಸುತ್ತಿ ಎಲ್ಲಾ ಉಪಾಧ್ಯಾಯರನ್ನು ಪರಿಚಯ ಮಾಡಿಕೊಂಡಿದ್ದರು. 
ಪ್ರತಿಯೊಂದು ಶಾಲೆಗೂ ಖುದ್ದಾಗಿ ಭೇಟಿ ಕೊಟ್ಟಿದ್ದರು. ಅಂದಿನ ಮೈಸೂರು ಪ್ರಜಾಪ್ರತಿನಿಧಿ 
(ಅಂದಿನ ಒಂದು ಬಗೆಯ ಶಾಸನ ಸಭೆ) ಸಬೆಯಲ್ಲಿ ಪ್ರತಿಭಾವಂತ ಬ್ರಾಹ್ಮಣೇತರ ಯುವಕರಿಗೆ 
ರೆವಿನ್ಯೂ ಇಲಾಖೆಯಲ್ಲಿ ದೊಡ್ಡ ಹುದ್ದೆಗಳನ್ನು ಕೊಡಬೇಕೆಂದು ಸದಸ್ಯರೊರ್ವರು ಆಗ್ರಹಿಸಿದ್ದಾಗ 
ಮಲ್ಲಾರಾಧ್ಯರ ಹೆಸರು ಪ್ರಸ್ತಾಪಕ್ಕೆ ಬಂತು. ಇದಾದ ಹತ್ತು ದಿನಗಳಲ್ಲಿಯೇ ಅಂದಿನ ಸರ್ಕಾರ 
ಮಲ್ಲಾರಾಧ್ಯರ ವಿಳಾಸವನ್ನು ಪತ್ತೆಮಾಡಿ ಅಮಲ್ಲಾರರಾಗಿ ನೇಮಕ ಮಾಡಿದ ಆಜ್ಞೆಯನ್ನು 
ಕಳುಹಿಸಿತ್ತು. ಕೇವಲ ಮಹಾರಾಜರ ಸರ್ಕಾರವೇ ಆಗಿದ್ದರೂ ಪ್ರಜಾಪ್ರತಿನಿಧಿ ಸಭೆಯ ಬೇಡಿಕೆಗಳನ್ನು 
ಸರ್ಕಾರಕ್ಕಿ ಸಲ್ಲಿಸಬಲ್ಲ ಒಂದು ಕೂಟವಾಗಿದ್ದರೂ ಅಂದಿನ ದಿವಾನರು, ಕೌನ್ಸಿಲರುಗಳು, ಪ್ರಜೆಗಳ 
ಅಭಿಪ್ರಾಯಕ್ಕೆ ಸಾಕಷ್ಟು ಮನ್ನಣೆಯನ್ನು ಕೊಡುತಿದ್ದರು. ರೆವಿನ್ಯೂ ಇಲಾಖೆಗೆ ಕೆಲಸಕ್ಕೆ ಸೇರಿದ 
ಮೇಲೆ ಮಲ್ಲಾರಾಧ್ಯರಿಗೂ, ಶಿಕ್ಷಣ ಕ್ಷೇತ್ರಕ್ಕೂ ಇದ್ದ ನೇರವಾದ ಸಂಬಂಧ ಕಡಿದು 
ಹೋಯಿತು. 


ಆದರೆ ಶ್ರೀಯುತರು ತಮ್ಮ ಅಧಿಕಾರದ ಕೊನೆಯ ದಿನಗಳಲ್ಲಿ ಮತ್ತೊಮ್ಮೆ ಶಿಕ್ಷಣ 
ಕ್ಷೇತ್ರವನ್ನು ಪ್ರವೇಶಿಸಿದರು. ಹಾಗೇ ಅವರು ಶಿಕ್ಷಣ ಕ್ಷೇತ್ರವನ್ನು ಪ್ರವೇಶಿಸಿ ಇಡೀ ರಾಜ್ಯ 
ಸರ್ಕಾರದಲ್ಲಿಯೇ ಅತ್ಯುನ್ನತ ಹುದ್ದೆಗಳಲ್ಲಿ ಒಂದಾದ ಡೈರೆಕ್ಸ್‌ರ್‌ ಆಫ್‌ ಪಬ್ಬಿಕ್‌ ಇನ್‌ಸ್ಪ್ರ ಕ್ಷನ್‌ 
ಆಗಿದ್ದರು. ಅದು ಕೆಂಗಲ್‌ ಹನುಮಂತರಾಯರ ಕಾಲಾವಧಿಯಾಗಿತ್ತು. ತರುಣರಾಗಿದ್ದ ಅವರು 
ತಾವು ಮುಖ್ಯಮಂತ್ರಿಯಾಗಿದ್ದಾಗ ವಿಶ್ವೇಶ್ವರಯ್ಯನವರಂತೆ ಹಲವಾರು ಕ್ಷೇತ್ರಗಳಲ್ಲಿ 
ಪ್ರಗತಿಪರವಾದುದನ್ನು ಸಾಧಿಸಿ ಅವರಂತೆಯೇ ಕೀರ್ತಿ ಪಡೆಯಬೇಕೆಂಬ ಉತ್ಸಾಹಿಗಳಾಗಿದ್ದರು. 
ಶಿಕ್ಷಣ ಕ್ಷೇತ್ರದಲ್ಲಿಯೂ ಕ್ರಾಂತಿಕಾರಕವಾದ ಬದಲಾವಣೆಗಳನ್ನು ಮಾಡಬೇಕೆಂಬ 
ಹಂಬಲವುಳ್ಳವರಾಗಿದ್ದರು. ಶಿಕ್ಷಣಕ್ಷೇತ್ರವೂ ಸುಧಾರಣೆಗೆ ಹದವಾಗಿತ್ತು. ಹನುಮಂತಯ್ಯನವರ 
ಹಿಂದಿನವರಾದ ಚಂಗಲ ರಾಯರೆಡ್ಡಿಯವರು ಇಡೀ ಭಾರತದಲ್ಲಿ ಶಿಕ್ಷಣವೆತ್ತರೆಂದು ಖ್ಯಾತಿಗಳಿಸಿದ್ದ 
ಹಾಗೂ ಹಿಂದೆ ಮೈಸೂರು 'ಸಂಸ್ಥಾನದಲ್ಲಿ ಇನ್‌ಸ್ಪೆಕ್ಟರ್‌ ಜನರಲ್‌ ಆಫ್‌ ಎಜುಕೇಷನ್‌ ಆಗಿ 
ಇಲ್ಲಿಯ ಸಮಸ್ಯೆಗಳನ್ನು ಚೆನ್ನಾಗಿ ಅರಿತಿದ್ದ ಸಿ.ಆರ್‌. ರೆಡ್ಡಿಯವರನ್ನು ಆಂಧ್ರದಿಂದ ಆಹ್ವಾನಿಸಿ 
ಶಿಕ್ಷಣವನ್ನು ಸುಧಾರಿಸಲು ಅವರ ಸಲಹೆಗಳನ್ನು ಕೇಳಿದ್ದರು. ಸಿ.ಆರ್‌. ರೆಡ್ಡಿಯವರು ತಮ್ಮ 
ವರದಿಯನ್ನು ಪ್ರಕಟಿಸಿಯೂ ಇದ್ದರು. ಹನುಮಂತಯನವರು ವರದಿಯ ಸಲಹೆಗಳನ್ನು 


4 ಮಲ್ಲಾರಾಧ್ಯ 
ಗಮನದಲ್ಲಿಟ್ಟುಕೊಂಡು ಇನ್ನೂ ಪ್ರಗತಿಪರವಾದ ಸುಧಾರಣೆಗಳನ್ನು ಮಾಡಬೇಕೆಂಬ 
ಆಕಾಂಕ್ರೆಯನ್ನಿಟ್ಟುಕೊಂಡಿದ್ದದು ಈ ಉದ್ದೇಶ ಸಾಧನೆಗಾಗಿ ಒಂದು ಉನ್ನತಮಟ್ಟದ ಸಮಿತಿಯನ್ನು 
ನೇಮಿಸಿದರು. ಅದಕ್ಕೆ ಹನುಮಂತಯ್ಯನವರು ಅಧ್ಯಕ್ಷರಾಗಿದ್ದರು. ಸಮಿತಿಯು ಮಾಡಬಹುದಾದ 
ಸಲಹೆಗಳನ್ನು ಕಾರ್ಯರೂಪಕ್ಕೆ ತರಬಲ್ಲ ಒಬ್ಬ ದಕ್ಷ ಅಧಿಕಾರಿ ಹನುಮಂತಯ್ಯನವರಿಗೆ ಬೇಕಾಗಿತ್ತು. 
ಈ ದೃಷ್ಟಿಯಿಂದ ಮಲ್ಲಾರಾಧ್ಯರನ್ನು ಡೈರೆಕ್ಸ್‌ರ್‌ ಆಫ್‌ ಪಬ್ಲಿಕ್‌ ಇನ್ಸ್‌ ಸ್ಪಕ್ಷನ್‌ ಆಗಿ ನೇಮಿಸಿದರು. 
ಅಷ್ಟೇ ಅಲ್ಲದೆ ಶ್ರೀಯುತ ಮಲ್ಲಾರಾಧ್ಯರೇ ಸಮಿತಿಯ ಸದಸ್ಯಕಾರ್ಯದರ್ಶಿಯಾಗಿದ್ದರು. ಸಮಿತಿಯ 
ವರದಿಯನ್ನು ಪ್ರೀಯುತರೇ ರಚಿಸಿದ್ದರು. ಆದುದರಿಂದ ಶಿಕ್ಷಣದ ಬಗೆಗೆ ಮಲ್ಲಾರಾಧ್ಯರ 
ಅಭಬಿಪ್ರಾಯಗಳೇನಿದ್ದಮೋ ಅವೆಲ್ಲವೂ ಈ ಸಮಿತಿಯ ವರದಿಯಲ್ಲಿವೆಯೆಂದು ಭಾವಿಸಬಹುದು. 


ಸಮಿತಿಯ ವ್ಯಾಪ್ತಿಯು ಶಿಕ್ಷಣದ ಓಂದು ಮಟ್ಟಕ್ಕೆ ಸೀಮಿತವಾಗಿರದೆ, ಪಾರ್ವ ಪ್ರಾಥಮಿಕ 
ಶಿಕ್ಷಣದಿಂದ ಹಿಡಿದು ವಿಶ್ವವಿದ್ಯಾನಿಲಯ ಶಿಕ್ಷಣದವರೆಗಿನ ಎಲ್ಲಾ ಹಂತಗಳನ್ನು ಒಳಗೊಂಡಿತ್ತು. 
ಇಲ್ಲಿ ಇಂದಿಗೂ ಸಮಂಜಸವಾಗಿರುವ ಕೆಲವು ಸಮಸ್ಯೆಗಳನ್ನು ಮಾತ್ರ ವಿವೇಚಿಸಲಾಗಿದೆ. 


ಸಮಿತಿಯು ಪ್ರಾಥಮಿಕ ಶಿಕ್ಷಣದ ಬಗೆಗೆ ಬಹುಮುಖ್ಯವಾದ ಒಂದು ಶಿಫಾರಸ್ಸನ್ನು 
ಮಾಡಿದೆ. ಅದೆಂದರೆ, "ಸಾರ್ವತ್ರಿಕ ಪ್ರಾಥಮಿಕ ಶಾಲೆಗಳ ಸ್ಥಾಪನೆ”. "ಸಾರ್ವತ್ರಿಕ ಶಾಲೆಗಳು? 
ಎನ್ನುವ ಪದಕ್ಕೆ ಸ್ವಲ್ಪ ವಿವರಣೆ ಅವಶ್ಯಕ. ಇಂದು ದೊಡ್ಡ ಗ್ರಾಮ ಮತ್ತು ನಗರ ಪಟ್ಟಣಗಳಲ್ಲಿ 
ವಿವಿಧ ಭಾಷೆಗಳನ್ನು ಮಾತನಾಡುವ ಮಕ್ಕಳಿಗೆ ಬೇರೆ ಬೇರೆ ಶಾಲೆಗಳಿವೆ. ಉದಾಹರಣೆಗೆ 
ಬೆಳಗಾವಿ ಪ್ರಾಂತ್ಯದ ಅನೇಕ ಊರುಗಳಲ್ಲಿ ಮರಾಠಿ, ಉರ್ದು ಕನ್ನಡ ಮಾತ್ಸಬಾಷೆಗಳ ಮಕ್ಕಳಿಗೆ 
ಪ್ರತ್ಯೇಕವಾದ ಮರಾಠಿ, ಉರ್ದು, ಕನ್ನಡ ಶಾಲೆಗಳಿವೆ. ಚಾಗೆಯೇ ಬೆಂಗಳೂರು, ಮೈಸೂರು 
ನಗರಗಳಲ್ಲಿ ಕನ್ನಡ, ಉರ್ದು ಮತ್ತು ತಮಿಳುಶಾಲೆಗಳಿವೆ. ಮಾತೃಭಾಷೆಯ ಮೂಲಕ ಪ್ರಾಥಮಿಕ 
ಶಿಕ್ಷಣ ಆಗಬೇಕು ಎಂಬುದು ಎಲ್ಲರೂ ಒಪ್ಪುವ ಮಾತು. ನಮ್ಮ ಸಂವಿಧಾನವಾದರೂ ಈ 
ಒಂದು ಹಕ್ಕನ್ನು ಎಲ್ಲರಿಗೂ ಒದಗಿಸಿ ಕೊಟ್ಟಿದೆ. ಹೀಗೆ ಒಂದು ಊರಿನಲ್ಲಿ ವಿವಿಧ ಭಾಷೆಗಳನ್ನಾಡುವ 
ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿದ್ದರೆ ಅವರಿಗೆ ಪ್ರತ್ಯೇಕವಾದ ಶಾಲೆಗಳಿರ ಬೇಕೆ ? ಎಂಬುದು 


ದ್‌ 
ಪ್ರಶ್ನೆ. 


ಹಮುಮಂತಯ್ಯ - ಮಲ್ಪಾರಾಧ್ಯ ಸಮಿತಿಯು ಇದನ್ನು ಕೂಲಂಕುಷವಾಗಿ ವಿಮರ್ಶಿಸಿ 
ಊರಿನ ಅಥವಾ ನಗರದ ಒಂದು ಬಾಗದ ಮಕ್ಕಳಿಗೆಲ್ಲಾ ಒಂದೇ ಶಾಲೆಯಿರಬೇಕು ಎಂಬುದನ್ನು 
ಶಿಫಾರಸ್ಪು ಮಾಡಿತು. ಈ ಶಾಲೆಯಲ್ಲಿ ಬೇರೆ ಬೇರೆ ಕೊಠಡಿಗಳಲ್ಲಿ ಬೇರೆ-ಬೇರೆ ಮಾಧ್ಯಮಗಳ 
ಮೂಲಕ ಪಾಠ ನಡೆಯುತ್ತದೆ. ಆದರೆ ಶಾಲಾ ಸಮಾರಂಭಗಳಲ್ಲಿ ಎಲ್ಲಾ ಮಕ್ಕಳು ಒಂದಾಗುತ್ತಾರೆ. 
ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲಾ ಭಾಷೆಯ ಎಲ್ಲಾ ಧರ್ಮದ ಮಕ್ಕಳು ಒಟ್ಟಿಗೆ ಪ್ರಾರ್ಥನೆ 
ಮಾಡಿ, ಒಟ್ಟಿಗೇ ಆಟವಾಡಿ ಒಟ್ಟಿಗೆ ಪ್ರವಾಸಮಾಡಿ ಕೂಡಿ ಬಾಳುವುದನ್ನು ಕಲಿಯುತ್ತಾರೆ. 
“ಬಾವೈಕೃತೆಯನ್ನು' ಎಳೆಯ ಮಕ್ಕಳಲ್ಲಿ ಬೆಳೆಸಲು ಇದಕ್ಕಿಂತ ಉತ್ತಮವಾದ ವ್ಯವಸ್ಥೆ ಇರಲಾರದು 
ಸುಮಾರು 15 ವರ್ಷಗಳ ನಂತರ ಭಾರತ ಸರ್ಕಾರದಿಂದ ನೇಮಕವಾಗಿದ್ದ ಕೊಠಾರಿ ಆಯೋಗವು 
ಇಂಥದೇ ಶಿಫಾರಸ್ಸನ್ನು ಮಾಡಿತು. ಆಯೋಗವು ಈ ವ್ಯವಸ್ಥೆಯನ್ನು ಸಾಮಾನ್ಯ ಶಾಲಾವ್ಯವಸ್ಥೆ 


ಟಗ, NY 2 ಸ 
Bo Gn 
[€) 9) p> ) 

£ : ) 4 
f 2 ” 5 
6 4 
H Ke ೫ 6: ಸ್‌ 
ಗ RW 1 
EY 13 gt 1B, 
9% ರ 
3 ಗ 
Me jk 
ps c ; 
1 [ » [s' 
Ba 013 9 
ತ Bn 

[3 

4 [3 
5 1% ದ 
i Ic ) 
p 13 

W in ೨ 
14 9 1 13 W ಬ 
ee DB 

ಎ , Up 
5 BF 
= ದ 
£ wy pl ಸ 
ಖಲ 3 le ey 
NV MTS 
-— mm 5 , 2 
2 po 1) H ¥ 
ಜ್‌ ps) ಗ್‌ 1 & 2° 
3 fj dD 
Hl 
= H' yw 
ಜಿ H fo 2 
ಹ 4 x WO 
[ 4 og 1D ) 
ಸ Bc 
೬ ೫) NN 


೯ 
ಖ್ಯ 
ಲಿ ಕೆಳಗಿವ ತದಗತಿಗಳಿಂದ 


[7 


$Y) 


ಟಿ 


9) 


ದೆಂದು 


ಉ 
ದೂ ಹೇಳಿದರು. 
—— 


~ 


[Red 


ನ್ನು ಜಾರಿಗೆ 


€ಪಾದಧ್ಮಾಯರ ಹಿರಿತಪಕ್ಕೆ ಅನುಗುಣವಾಗಿ 
ಗಳ ನಂತರ 


ಯನ್ನು ಹಿಂತೆಗೆದು 


| 


, ಬೆಳೆಯಲೂ 


ಳು 


[ 
R 


N) 


ತಿ 


Bd) 


ಸುದಾರಣೆಯ 


Pa 
[0 


ದೆ 


ರು 
ರಲ್ಲಿ ಮೆ 

ನ 

Ro 

— 

[a 

ಷೆ 

ಇಬ 


೮ 
£ 
Dy 


ಿಕ್ಷಕರಾಗಿರಬ 


SNe 


ಸ ಮ್‌ 
ಬ್ಗ HCL 


©: 
ಇ 


ದರು ಹಾಗೆ 


ದರಿಂದ ಅವರ ಅಕಮವಾದ ಹಾಜರಿಗೆ 


— 
ಊ 


ಯಿತು 


ಲಾ 
ತರುವಾಯ 
ಮಾಡಿರುವ ಮತೊಂದು 


1 


[ee 
. ಮಕ್ಕಳ ಊ 


ಷ್‌ 
೪ 


pa 
[eS] 


ಎನ 


ಲದೆ ಅವರ 
ವಾದುಯೆಂ: 


[] 
ಮ್‌ 
ಪ 


ವು 
ಧು 
Ue 


ಡು 
ರಗ 
ವಿಷಯ. ಕನ್ತಡ ಶಾಲಿಗ 
ಗ 


\ 


Uru 
pe 
ರ್‌ 
pe) 
UR 


) ಖಿ 


ಕಾ 
oy 
~ 

—, 


RN 


ಆ 


ಖಲ 


ಶಡೆಯಬಹುದು 


Ny 
"ರಿ 

9 
le 
೧ 
[oN 


ನಯೋಜ 


[33 
ಕ್ಕೆ ಸಂಬಂಧಿ 
ಆವಿ 


ಅವರ: 
ದರ್ಕಾರ 


pe 
pS 
[oe] 


ನ 


ಬಿಲಾರದಾಧ್ದ 


ತರ ಎರಡು 


W) 


ps 
(OU) 
pe] 

ಸ 


ರಿ 


ಒಳಪಡಬೇಕೆಂದು ಮುಖ್ಗೊ 


ದ 


pe 
ಮಿ 
ಕ್‌ 


ರ 


ps 
ನು 
[ON 


ಸ 


ಮ್‌ 
ee 


ಬೇಕಾಯಿತು. ಇಂದಾದರೂ 
ಇಮಕಾರಿಯಾಗಿರು. 


ಯುಂಚಾಗಿ ಕೆಲಸ ಚಿವಾಗಿ 


ಭ್ರ 


ರ್ಕಾರಿ ಆಜೆಯಬಂ 


ada el 


ತರಬೇಕೆಂದೂ, 
ಸ 

ಕೊ 

ಸಃ 

೦೧ 


3] 


6 ಮಲ್ತಾರಾಧ್ಧ 


ಸನ್ನಿವೇಶದಲ್ಲಿ ಈ ಸುಧಾರಣೆ ಆಚರಣೆಗೆ ಬರುವ ಸಂಭವವೇ ಇಲ್ಲ. ಮಲ್ಲಾರಾಧ್ಯರಿಗೆ ಈ 
ಸುಧಾರಣೆಯ ಬಗ್ಗೆ ಎಷ್ಟು ಕಳಕಳಿಯಿತ್ತೆಂದರೆ ಅವರು ನಿವೃತ್ತವಾದ ಮೇಲೆಯು ತಮ್ಮಸಮಿತಿಯ 
ಶಿಫಾರಸ್ಸನ್ನು ಪ್ರಾಸ್ತಾಪಿಸುತಿದ್ದರು. ಅದು ಆಚರಣೆಗೆ ಬಂದಿದ್ದುದಕ್ಕಾಗಿ ವ್ಯಥೆಪಡುತ್ತಿದ್ದರು. 
ಹನುಮಂತಯ್ಯ - ಮಲ್ಲಾರಾಧ್ಯ ಸಮಿತಿಯು ಮಾಡಿರುವ ಮೂರನೆ ಪ್ರಮುಖ ಶಿಫಾರಸ್ಸೆಂದರೆ 
ಸೆಕೆಂಡರಿ ಮಟ್ಟದ ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ. ಇಂದು ನಮ್ಮ ಶಾಲೆಗಳಲ್ಲಿ ಕಾಯಕಕ್ಕೆ 
ಯಾವ ಸ್ಥಾನವೂ ಇಲ್ಲ. ದೇಹಕ್ಕೂ, ಕೈಬೆರಳುಗಳಿಗೂ ಯಾವ ರೀತಿಯ ಶಿಕ್ಷಣವೂ ಇಲ್ಲ. 
“ಶಾಲಾ ವಿದ್ಯಾರ್ಥಿ ಸಮಾಜಕ್ಕೆ ಬೇಕಾದ ಸಂಪತ್ತನ್ನು ಉತ್ಸತ್ತಿಮಾಡಬಲ್ಲ” ಎಂಬ ತತ್ವ ನಮ್ಮ 
ಕಾರ್ಯಕ್ರಮದಲ್ಲಿಲ್ಲ. ಈ ಕೊರತೆಯು ಸಾಮಾನ್ಯವಾಗಿ ಎಲ್ಲಾ ತಜ್ಞರ ಸಮಿತಿಗಳಲ್ಲಿಯೂ 
ಪ್ರಾಧಾನ್ಯತೆ ಪಡೆದಿರುವ ಅಂಶ ಮಲ್ಪಾರಾದ್ವ ಸಮಿತಿಯು ನಮ್ಮ ಶಿಕ್ಷಣದಲ್ಲಿರುವ ಈ ಕೊರತೆಯನ್ನು 
ಗಮನಿಸಿತು. ನಮ್ಮ ಶಿಕ್ಷಣ ಪದ್ಧಶಿಯಲ್ಲಿ ಇರುವ ಎರಡನೆಯ ಕೊರತೆ ಎಂದರೆ ನಮ್ಮ 
ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸುವ ಶೈಕ್ಷಣಿಕ ಚಟುವಟಿಕೆಗಳಿಲ್ಲದಿರುವುದು. 
ಹನುಮಂತಯ್ಯ ಮಲ್ಲಾರಾಧ್ಯ ಸಮಿತಿಯು ಕಾಯಕದ ಬಗೆಗೆ ಭಕ್ತಿ, ಸಾಮಾಜಿಕ ಪ್ರಜ್ಞೆಗಳರಡನ್ನು 
ಬೆಳೆಸಬಲ್ಲ ಅನೇಕ ಚಟುವಟಿಕೆಗಳನ್ನು ಸೂಚಿಸಿತು. ಇದು ಒಂದು ಅಮೂಲ್ಯವಾದ ಸಲಹೆ. 

ಮೊದಲೆ ಹೇಳಿರುವಂತೆ ಸಮಿತಿಯ ವ್ಯಾಪ್ತಿಯ ಶಿಕ್ಷಣದ ಎಲ್ಲಾ ಹಂತಗಳನ್ನು 
ಒಳಗೊಂಡಿತ್ತು. ಆದುದರಿಂದ ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ಸಮಿತಿಯು ಚರ್ಚಿಸಿತು. ಅಂದು 
ಸಂಸ್ಥಾನಕ್ಕೆಲ್ಲಾ ಒಂದೇ ವಿಶ್ವವಿದ್ಯಾನಿಲಯವಿತ್ತು. ಅದು ಮೈಸೂರು ವಿಶ್ವವಿದ್ಯಾನಿಲಯ. 
ಸಂಸ್ಥಾನದಲ್ಲಿದ್ದ ಸುಮಾರು ಇಪ್ಪತ್ತು ಇಂಟರ್‌ ಮೀಡಿಯೇಟ್‌ ಕಾಲೇಜುಗಳು ವಿಶ್ವವಿದ್ಯಾನಿಲಯದ 
ನೇರವಾದ ಆಡಳಿತಕ್ಕೆ ಒಳಪಟ್ಟಿದ್ದವು. ಇಲ್ಲವೇ ವಿಶ್ವವಿದ್ಯಾನಿಲಯದಿಂದ ನೇರವಾಗಿ ಅನುದಾನ 
ಪಡೆಯುತಿದ್ದವ. ಸಮಿತಿಯು ಈ ಕಾಲೇಜುಗಳು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲದ ಹೊರೆ ಎಂಬ 
ತೀರ್ಮಾನಕ್ಕೆ ಬಂದಿತು. ಆದುದರಿಂದ ಅವುಗಳನ್ನು ವಿಶ್ವವಿದ್ಯಾನಿಲಯದಿಂದಲೇ ಪ್ರತ್ಯೇಕಿಸಿ, 
ಅವಗಳಿಗೂ ಸಾಧಾರಣ ಸೆಕೆಂಡರಿ ಶಾಲೆಗಳಿಗೂ ಸಂಬಂಧಿಸಿದ ಒಂದು ಸ್ವಾಯುತ್ತಮಂಡಳಿಯನ್ನು 
ಏರ್ಪಡಿಸುವುದು ಸೂಕ್ತವೆಂದು ಅಭಿಪ್ರಾಯ ಪಟ್ಟಿತ್ತು. 


ಹನುಮಂತಯ್ಯ - ಮಲ್ಲಾರಾಧ್ಯ ಸಮಿತಿ ತಿಳಿಸಿರುವಂತೆ ಪಿ.ಯು.ಸಿ. ಮತ್ತು ಸೆಕೆಂಡರಿ 
ಶಿಕ್ಷಣಗಳಿರಡಕ್ಕೂ ಒಂದೇ ಮಂಡಳಿ ಇದ್ದರೆ ಸಮಸ್ಯೆ ಬೇಗ ಪರಿಹಾರವಾಗಬಲ್ಲದು. ಸೆಕೆಂಡರಿ 
ಶಿಕ್ಷಣ ಮತ್ತು ಔದ್ಯೋಗಿಕ ಶಿಕ್ಷಣಗಳಿಗೆ ಬೇರೆ ಬೇರೆ ಉಪಮಂಡಲಿಗಳಿರಬಹುದು. ಸಮಿತಿಯ 
ಈ ಸಲಹೆಯು ತುಂಬ ವಿವೇಕಯುತವಾದುದೆಂದು ಬೇರೆ ಹೇಳಬೇಕಾಗಿಲ್ಲ. 


ಹನುಮಂತಯ್ಯ - ಮಲ್ಲಾರಾಧ್ಯ ಸಮಿತಿಯು ಇಂದು ಹುಟ್ಟಿಕೊಂಡಿರುವ ಎಲ್ಲಾ 
ಸಮಸ್ಯೆಗಳಿಗೂ ಪರಿಹಾರ ನೀಡಿಲ್ಲ. ಏಕೆಂದರೆ ಸಮಿತಿಯ ಕೆಲಸ ಮಾಡುತ್ತಿದ್ದ ಕಾಲದಲ್ಲಿ 
ಖಾಸಗಿ ಶಾಲೆಗಳ ಅವಾಂತರವಿರಲಿಲ್ಲ. ಇಂಗ್ಲಿಷ್‌ ಮಾಧ್ಯಮ ದೊಡ್ಡ ತೊಡಕಾಗಿರಲಿಲ್ಲ 
ಮತ್ತು ಕ್ಯಾಪಿಟೇಷನ್‌ ಕಾಟವಿರಲಿಲ್ಲ, ಆದರೆ ಅಂದು ಪ್ರಮಾಣವಾಗಿದ್ದ ಸಮಸ್ಯೆಗಳಿಗೆ ಇಂದಿನ 
ಉಳಿದು ಕೊಂಡಿರುವ ಪ್ರಮುಖ ಸಮಸ್ಯೆಗಳಿಗೆ ಸಮಿತಿಯ ಸಮರ್ಥವಾದ ಉತ್ತರ ನೀಡಿದೆ. 


ಪ್ರತಿಭಾವಂತ ಸಂಸದೀಯ ಹಟು 7 


ಸಮಿತಿಯಲ್ಲಿ ಅತಿ ಮಹತ್ತರವಾದ ಪಾತ್ರವನ್ನು ವಹಿಸಿದ್ದ ಮಲಾರಾಧ್ಯರ ದೂರದೃಷ್ಟಿ ಸಮಿತಿಯ 
ಶಿಫಾರಸ್ಸುಗಳಲ್ಲಿ ಚೆನ್ನಾಗಿ ವ್ಯಕ್ತವಾಗುತ್ತದೆ. 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿದ್ದ ಮಲ್ಲಾರಾಧ್ಯರು ಅಂದು ಅಸ್ತಿತ್ವದಲ್ಲಿದ್ದ 
ಯುನಿವರ್ಸಿಟಿ ಕೌನ್ಸಿಲ್‌ನ (ಅಂದರೆ ಇಂದಿನ ಸಿಂಡಿಕೇಟ್‌ ಸಮಾನವಾದ ಸಂಸ್ಥೆ) ಸದಸ್ಯರಾಗಿದ್ದರು. 
ಅವರು ಕೌನ್ಸಿಲ್‌ ಸದಸ್ಯರಲ್ಲಿ ಅತಿ ಪ್ರಭಾವಶಾಲಿಗಳಾಗಿದ್ದು, ವಿಶ್ವ ವಿದ್ಯಾನಿಲಯದ ಅನೇಕ 
ಪ್ರಮುಖ ನಿರ್ಧಾರಗಳಿಗೆ ಕಾರಣರಾಗಿದ್ದರೆಂದು ತಿಳಿದುಬರುತ್ತದೆ. ಅವರು ಶಾಸನ ಸಭಾಸದಸ್ಯ್ಕರಾದ 
ಮೇಲೆ ಮೈಸೂರು ವಿಶ್ವವಿದ್ಧಾನಿಲಯದ ಸಿಂಡಿಕೇಟ್‌ ಸದಸ್ಯರಾಗಿದ್ದರು. ಹಿಂದಿನಂತೆಯೇ 
ಸಿಂಡಿಕೇಟ್‌ನಲ್ಲಿಯೂ ಪ್ರಾಭಾವೀ ಸದಸ್ಯರಾಗಿದ್ದು ಕಾರ್ಯನಿರ್ವಹಿಸಿದ್ದರು. 


ಮಲ್ಲಾದಾಧ್ಯರು ಮತ್ತೆರಡು ಶೈಕ್ಷಣಿಕ ಸಮಿತಿಗಳಲ್ಲಿ ಕಿಲಸಮಾಡಿದ್ದರು. ಅಲ್ಲದೆ ಅವೆರಡಕ್ಕೂ 
ಅವರೇ ಅಧ್ಯಕ್ಷರಾಗಿದ್ದರು. ಪಾರ್ವಪ್ರಾಧಮಿಕ ಶಿಕ್ಷಣವನ್ನು ಕುರಿತು ಒಂದು ವರದಿಯು ಅಧ್ಯಯನ 
ಮಾಡಿತು. ಮುಂದೆ ಬಂದ ಸರ್ಕಾರಗಳು ಅದಕ್ಕೆ ಯಾವ ಮಹತ್ವವನ್ನು ಕೊಡಲಿಲ್ಲ. ಆದುದರಿಂದ 
ಆ ವರದಿ ಕಛೇರಿಯ ಗೂಡುಗಳಲ್ಲಿ ಕೊಳೆಯುತ್ತಲೇ ಇರುವುದು ದುರಂತವೆ ಸರಿ. ಮತ್ತೊಂದು 
ಸಮಗ್ರಶಿಕ್ಷಣ ಮಸೂಬೆಗೆ ಸಂಬಂಧಪಟ್ಟ ಸಮಿತಿಯಾಗಿತ್ತು. ಶ್ರೀ. ಬದರೀ ನಾರಾಯಣ 
ಆಯ್ಯಂಗಾರ್‌ ರವರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ನೇಮಕವಾದ ಈ ಸಮಿತಿಯು ಖಾಸಗಿ 
ಶಾಲೆಗಳನ್ನು ನಿಯಂತ್ರಿಸಬಲ್ಲ ಒಂದುಮಸೂದೆಯನ್ನು ತಯಾರಿಸಿತು. ಅದು ದೇವೇಗೌಡ 
ಸಮಿತಿಯಿಂದ ಮುಂದೆ ಪರಿಷ್ಕಾರಗೊಂಡಿತು. ಒಟ್ಟಾರೆ ಹೇಳುವುದಾದರೆ ಈ ಎರಡೂ ಸಮಿತಿಗಳ 
ಕಾರ್ಯಕ್ಷೇತ್ರ ಅತಿ ಚಿಕ್ಕದು. ಹನುಮಂತಯ್ಯ ಮಲ್ಲಾರಾಧ್ಯ ಸಮಿತಿಯು ಮಾಡಿರುವಂಥ ಗಂಭೀರ 
ಸಲಹೆಗಳನ್ನು ಈ ಸಮಿತಿಗಳಿಂದ ನಿರೀಕ್ಷಿಸುವುದು ಸರಿಯಲ್ಲ. ಒಟ್ಟಿನಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ 
ಮಲ್ಲಾರಾಧ್ಯರು ಮಾಡಿರುವ ಸೇವೆ ಅಮೋಘವಾದುದು. 


ಕರ್ತವ್ಮ ಮತ್ತು ಮಲ್ಲಾರಾಧ್ಯರು 


ಶಿಸ್ತು ದಕ್ಷತೆ ಧೈರ್ಯೋತ್ಸಾಹೆ, ಅಶಾವಾದ-ಇವೆಲ್ಲದರ ಸಮಿ4ಿತ ಶಕ್ತಿಗೆ ಮತ್ತೊಂದು 
ಹೆಸರು ಮಲ್ಲಾರಾಧ್ಯರೆಂದೆ ಹೇಳಬಹುದು. ಸರ್ಕಾರದ ಯಾವುದೇ ಸೇವಾ ಕ್ಷೇತ್ರವಾಗಲಿ, 
ಸಮಾಜಜೀವನದ ಒಂದು ಸುಧಾರಣೆಯಾಗಲಿ ಶಿಕ್ಷಣ ಕ್ಷೇತ್ರದ ಮುಂಚೂಣಿಯಲ್ಲಾಗಲಿ, 
ಯುವಜನೋತ್ಸವದಲ್ಲಾಗಲಿ, ಅವರ ಉತ್ಸಾಹ, ಅಶಾವಾದ, ಸ್ಪೂರ್ತಿ ಪ್ರತಿಭೆ ಮತ್ತು ದಕ್ಷತೆ 
ಇವೆಲ್ಲ ಗುಣಗಳನ್ನೂ ಪ್ರದರ್ಶಿಸುವಂಥ ನಾಯಕತ್ವವನ್ನು ವಹಿಸಿದ ಶ್ರೀ ಜೆ.ಬಿ.ಮಲ್ಲಾರಾಧ್ಯರು 
20ನೇ ಶತಮಾನದ ಮಧ್ಯಕಾಲದಲ್ಲಿ ಸಾರ್ವಜನಿಕರ ಗಮನವನ್ನು ಸಳೆದ ಮಹಾವಕ್ತಿ. ಅವರೊಡನೆ 
ಸಂಭಾಷಿಸುವುದಾಗಲಿ, ಅವರ ನಾಯಕತ್ವದಲ್ಲಿ ಕೆಲಸ ಮಾಡುವುದಾಗಲಿ, ಅವರ ಮಾರ್ಗದರ್ಶನ 
ಪಡೆಯುವುದಾಗಲಿ, ಅವರ ಸಹಕಾರವನ್ನು ಹೊಂದುವದಾಗಲಿ ವ್ಯಕ್ತಿಗೆ ಒಂದು ವಿಶಿಷ್ಟ ಶಿಕ್ಷಣವಾಗಿ 
ಪರಿಣಮಿಸುತಿತ್ತು. 


ವ ಅವಕಾಶವಾಗುತಿತು. 


2. 
N 


ಎಲ್ಲಕ್ಕೂ ಮೇಲಾಗಿ 


ದಕ್ಷತೆ 
ರಲ್ಲೂ ಮೂಡಿ ಬೆಳ 


ಎ 
) 


7 


ಕಾಂಕ್ಷೆಗಳು. 


[A 


— 
£: 
pe 


ಮಾಜದಖಲ್ರಿ 


— 
[N 


ಆನೇಕರಿಗಿದ್ದ ಆಸೆ-ಆ 
[3] 


Jc 


ಯೊಂದಯ 


pa 


ಮಿ 


le 
ಕಸಿಸ 


ಪ್ರತಿ 


ರವಾಗಿದಾರೆ. 
ಮಾಡಿದಾರೆ. 


Ke 


Ke) 


[Ae 


A 
ಸು 


೧3ನಖಿವ 
ASN SN 


ಸೂರ್ತಿಯ 


ರಂಗಭೂಮಿಯ ಶತಮಾನೊ 


$y 


೨% 
[ 


ಗು p 


uu 


ಸ) 


IC 


ಒಡೆಯರಿಗೆ 


'ಟಿಯರಿಗೆ 


ವೆ 


FSR 


ಮಾಡಿವ ಹಳೆಯ ವ 


ನಡ 


[3 


ಆ ಸಮಾರಂಭದಲ್ಲಿ ಕನ 


ರ್ರ ನಾ 
cS 


ದಿಸಿ 


ಅಷ 
Te 


pe 


pe 
ಖು, 


RD 


ಸ 


AY 
ಛ 


) ಕಂಪವಿಗ 


HN 
SSN 


[2 


pe 
OU 


A 
eee 
ಲದ ಬಿ 


ಧಿ 


Vue 


ವಗ ಸ 


[a ಕ 
f 4 
( 
[4 | 
ಈ [3 
yy i 
ಸ 
IF 
G 3) 
: ps 
ವ 3 
|; 98 
1) 2 
H i ನಿ 
p ys 
1, Fy 
4 3 ) L; 
A x 13 5 fel 
¥ x 5 pO J ಇ 
4 3 0) 4 [; IM 1 $3 pe 12 IY W ೯ 
ky) 2 k [: 1 } 1 [ 7% [1 13 
ch pBIEHE DDH 
A ES 
[ ೫1 1. 1 [% 
Pe RREDBBDIETY 
{ . 
ಇ f 25S Bos P< () 4 : 
nB HURRAH 
[ONE DAR 6d pe k ಸ pl 
2 RPA AHS pLER 
b&b GP yy SVG TL 
ರ CE 
ಸ Ell OBE 
Bg TN ಬ್ಯಾ 
£8 HERBS N We Gey 
2D POH 2ರ gSVBEKY 
OPED GITHEK GS 
B ER 
§ ls [by] p [JR ಸ 
ನಔ HRUIDH AIAN f ಸ 


೨ನೇಕ ಕಾರ್ಯಕರ್ತರು 


ಲೆ ಸೇರಿಕೊಂಡಿದುವದು. 


ಲಾಗಿತ್ತು. 
pee 
A 


ಯ 


8 


ಖು ಫೆರೆ 


೯ಲಯವನ 


[a 


ಸಾ 


[OY Ra 


[ 


Bd 


pn) 


ಇಬ 


nT eon { 
ಹೆಲಖಬಾವಂತ ಸಂಸಯ ಮೆಮು pl 


ಮತಿಮ ಕೊಲಿ ಸಾಂ 
ರೊೂಡಜಿಬು ಸಾದಬ್ವಿಲ 


Ke 
ವಾ ನ ಖನಿ ಖಗೆ § p 
ನಿಯೋಜಿತ ಸಂಪಹಾದಕಪರ್ಗ ಸಮಿತಿ ಜಾಗದ ಬರೆದು ಸಂಬಾಬೆ 


ಗಾ ಸಿಳ 


ಬವರ ಬಳಿಯೇ ಲೀ 


ಲಿ ಮಮ ನಲ ಶಿ 


eID Wo ಖಲ ಲಂಲ್ವ ಆಲಮಮೂತ್ತಿೀಲ 
೨ 


ಸುಮಿ 


El 
2b 
£ 
15 
£ 
¢ 


್ರ 7 ) ತಲೆಬೋರಿದ ಎರಡು-ತೊಡರುಗಳನ್ನು 
ಹೇಗೋ ನಿವಾ ಎರಿಸಿಕೊಂಡು ಬಂದಿದ್ದ ಮಲ್ಲಾರಾಧ್ಯರಿಗೆ ಅದೇ ಮ ಎದುರು ಬಂತು. 
ಯಾರು ಸಂಪಾದಕರಾದರೂ ಸಂಭಾವನೆಯ ಪ್ರಶ್ನೆ ಬಂದೇ ಬರುತ್ತದೆ. ಆದರೆ ಸಮಿತಿಯು 
ಸಂಭಾವನೆಯನ್ನು ಮುಂಗಡವಾಗಿ ಕೊಡುವುದು ಅಸಂಭವ. ಆದರೆ ಗ್ರಂಥಮಾತ್ರ 


[ 


ಪ್ರಕಟವಾಗಲೇಬೇಕು ಆ ಕಾರ್ಯವನ್ನು ತಾಮೇ ಮಾಡುವುದಾಗಿ ಶೀರ್ಮಾನಿಸಿಕೊಂಡು ತಮ್ಮ 
ಹೆಸರನ್ನು ಹಾಕಿಕೊಳ್ಳುವುದಿಲ್ಲ ಲ್ಲವೆಂದು ನಿರ್ಧರಿಸಿ ಮ ಆರಂಭಿಸಿದರು. 


ಆ ವೇಳೆಗೆ ಜಪಾನ್‌, ಇಂಗ್ಲೆಂಡ್‌, ಶ್ರೀಲಂಕಾ, ಬರ್ಮಾ ಮತ್ತು ಫ್ರಾನ್ಸ್‌ ಮುಂತಾದ 
ವಿದೇಶಗಳಿಂದಲೂ ಆಯಾ ದೇಶದ ರಂಗಭೂಮಿಯನ್ನು ಕುರಿತು ಲೇಖನಗಳು ಬಂದಿದ್ದವು. 
ಅವು ಆಂಗ್ಲ ಭಾಷೆಯಲ್ಲಿದ್ದುದರಿಂದ ಮಲ್ಲಾರಾಧ್ಯರೆ ಅವುಗಳನ್ನು ಕನ್ನಡಕ್ಕೆ ಅನುವಾದಿಸಿ 
ಸಿದ್ಧಪಡಿಸಿದರು. ಸಮಿತಿಯವರು ಆಗಲೇ ಮುದ್ರಣಾಲಯವೊಂದನ್ನು ಗೊತ್ತು ಮಾಡಿದ್ದರು. 
ಅಗತ್ಯ ವಾದ ಪಡಿಯಚ್ಚುಗಳನ್ನು ತಯಾರಿಸಿ ಕೊಟ್ಟಿದ್ದರು. ಮಲ್ಲಾರಾಧ್ಯರು ಬರೆದು ಕಳುಹಿಸಿದ್ದ 
ಲೇಖನಗಳನ್ನು ನೋಡಿ ಮುದಿಣಿ ಇಕ್ಕೆ ಸಿದ್ಧಪಡಿಸುವ ಕಾರ್ಯವನ್ನು ಆರಂಭಿಸಿದ್ದರು. ಆಗ es 
ಕೈಗೆ ಆಗಿನ ಪ್ರೌಢಶಾಲಾ ಉಪಾಧ್ಯಯರ ತರಬೇತಿ ಕೇಂದ್ರ, ಮೈಸೂರು, ಇದರ ನಿವೃತ್ತ 
ಪ್ರಾಂಶುಪಾಲರಾಗಿದ್ದ ಡಾ।! ಎನ್‌.ಎಸ್‌. ವೀರಪ್ಪನವರ ಲೇಖನವು ಸಿಕ್ಕಿತು. ಅದನ್ನು ಒದಿ 
ಅದಕ್ಕೊಂದು ಪೀಠಿಕೆ ಬರೆದು ಸಿದ್ದಪಡಿಸಿ ಕರೆಸಿಕೊಂಡು ಅವರ ಪೂರ್ಣ ಲೇಖನವನ್ನು 
ಒಓದಿರುವುದಾಗಿ ತಿಳಿಸಿ, ಒಪ್ಪಿಕೊಂಡು ಸಾಕ ಗಂಥದ ಸಂಪಾದಕರಾಗಿ ಕೆಲಸ ಮಾಡಬೇಕೆಂದು 


10 ಮಲ್ಲಾರಾಭ್ದ 


ಸೂಚಿಸಿ, ಹಿರಿಯ ಅನುಭವಿ ಸಂಪಾದಕರನ್ನು ನೆಚ್ಚಕೊಂಡು ಕಾಲ ಆಗಲೆ ವಿಳಂಬವಾಗಿ 
ಹೋಯಿತು ಎಂದು ಮಾರ್ಮಿಕವಾಗಿ ನುಡಿದಿದ್ದರು. 


ದೇಶ ವಿದೇಶಗಳಿಂದ ಬಂದಿದ್ದ ಇನ್ನೂ ಅನೇಕ ಆಂಗ್ಲ ಲೇಖನಗಳನ್ನು ಅನುವಾದಿಸಲು 
ಸೂಚಿಸಿದ್ದರು. ಆದಕ್ಕಾಗಿ ಮಲ್ಲಾರಾಧ್ಯರು ಅರಮನೆಯ ಸರಸ್ವತಿ ಭಂಡಾರದಿಂದ ಎರವಲು 
ತಂದಿದ್ದ ಪುರಾವೆಗಳನ್ನೆಲ್ಲ ಡಾ।॥ ಎನ್‌. ಎಸ್‌.ವೀರಪ್ಪನವರ ವಶಕ್ಕೆ ಕೊಟ್ಟು “ಬಹು 
ಎಚ್ಚರಿಕೆಯಿಂದ ಈ ಲೇಖನ ಸಿದ್ಧವಾಗಬೇಕು: ಮುಂದೆ ಸಂಶೋಧಕರಿಗೆ ನೆರವಾಗುವಂತೆ 
ಆಧಾರಗಳನ್ನು ಉಲ್ಲೇಖಿಸಬೇಕೆಂದು” ಎಚ್ಚರಿಸಿದ್ದರು. 


ಮಾರನೆಯ ದಿನದಂದು ವೀರಪ್ಪನವರು ಕಾರೋನ್ಮುಖರಾದರು. ಮಲ್ಲಾರಾಧ್ಯರು 
ಅವರಿಗೆ ಈ ಅವಕಾಶವನ್ನು ದೊರಕಿಸಿದ್ದರು. ಆ ವೇಳೆಗೆ ಸ್ವಾಗತ ಸಮಿತಿ ಗ್ರಂಥದ ಮುದ್ರಣ 
ಕಾರ್ಯವನ್ನು ಮೈಸೂರಿನ ಚಾಮುಂಡೇಶ್ವರಿ ಮುದ್ರಣಾಲಯಕ್ಕೆ ವಹಿಸಿಕೊಟ್ಟಿದರು. ಕಾಗದ, 
ಪಡಿಯಚ್ಚು ಮುಂತಾದವನ್ನೆಲ್ಲ ಮಲ್ಲಾರಾಧ್ಯರೇ ಸಿದ್ದ ಪಡಿಸಿಕೊಟ್ಟರು. ಅಲ್ಲದೆ ತಮ್ಮ 
ಮಿತ್ರರೊಬ್ಬರಿಂದ ಕನ್ನಡ ನಾಡಿನ ವೃತ್ತಿ ಮತ್ತು ಹವ್ಯಾಸಿ ನಾಟಕ ಮಂಡಲಿಗಳ ಪರಿಚಯ 
ಲೇಖನವೊಂದನ್ನು ಬರೆಸಿಕೊಟ್ಟರು. ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಗುಬ್ಬಿ ನಾಟಕ ಮಂಡಳಿಯ 
ಚರಿತ್ರೆಯನ್ನು ಬರೆದು ಕೊಟ್ಟರು. ಆ ವೇಳೆಗೆ ಸಮ್ಮೇಳನದ ದಿನಾಂಕವನ್ನು ಗೊತ್ತು ಮಾಡಿದ್ದರು. 


ಸ್ವಾಗತ ಸಮಿತಿಯು ಅದುವರೆಗೆ ಮಾಡಿದ್ದ ವಿವಿಧ ವ್ಯವಸ್ಥೆಗಳಿಗೆಲ್ಲ ಹಣ ವೆಚ್ಚವಾಗಿ 
ಸಂಗ್ರವಾಗಿದ್ದ ಹಣವೆಲ್ಲ ಆಗಲೇ ಮುಗಿದು ಬರುತ್ತಿತ್ತು. ಉದಾರವಾಗಿ ಧನ ಸಹಾಯ ನೀಡಲು 
ಒಪ್ಪಿದ್ದ ಗುಬ್ಬಿ ನಾಟಕ ಮಂಡಳಿ ಹಾಗೂ ಇತರ ಮಂಡಳಿಗಳು ಅವನತಿಯ ಸ್ಥಿಶಿಯಲ್ಲಿದ್ದುದರಿಂದ 
ಅವರಿಂದ ಯಾವ ಸಹಾಯವೂ ದೊರೆಯದಾಯಿತು. ಆಗ ಸಮಿತಿಯ ಸಂಚಾಲಕರು ಸಮಾರಂಭದ 
ವ್ಯವಸ್ಥೆ ಎಲ್ಲಿ ಮುಂದು ಬೀಳುವುದೋ ಎಂದು ಶಂಕಿಸುತ್ತಿದ್ದರು. ಹಿನ್ನೆಲೆಯಲ್ಲಿದ್ದುಕೊಂಡು 
ಸಮಾರಂಭಕ್ಕೆ ನೆರವು ನೀಡುತಿದ್ದ ಮಲ್ಲಾರಾಧ್ಯರಿಗೆ ಈ ಹೊಸ ತೊಡುಕು ಮತ್ತೊಂದು ಸಮಸ್ಯೆಯಾಗಿ 
ಪರಿಣಮಿಸಿತು. ಸರ್ಕಾರದಿಂದ ಸ್ವಲ್ಪ ಹಣದ ಅನುದಾನ ದೊರಕಬಹುದಾಗಿದ್ದರೂ ಅದು 
ಸಾಲದೆಂಬ ಭಾವನೆ ಅವರಿಗಿತ್ತು. ಆದ್ದರಿಂದ ಅವರೊಂದು ನೂತನ ಯೋಜನೆಯನ್ನು 
ರೂಪಿಸಬೇಕಾಯಿತು. ಸಮಾರಂಭವನ್ನು ಮೈಸೂರಿನ ಹಳೆಯ ವಸ್ತು ಪ್ರದರ್ಶನಾಲಯದಲ್ಲಿ 
ಏರ್ಪಡಿಸಬೇಕೆಂದೂ, ಅಲ್ಲಿ ಕನ್ನಡ ರಂಗಭೂಮಿಗೆ ಸಂಬಂಧಿಸಿದಂತೆ ವಸ್ತು ಪ್ರದರ್ಶನವನ್ನು 
ಏರ್ಪಡಿಸಿ ಪ್ರವೇಶಧನದ ಮೂಲಕ ಆಗುವ ಧನ ಸಂಗ್ರಹವನ್ನು ಖರ್ಚಿಗೆ ಬಳಸಿಕೊಳ್ಳಬಹುದೆಂದು 
ಸಲಹೆ ನೀಡಿದರು. ಸ್ವಾಗತ ಸಮಿತಿಗೂ ಇದು ಒಪ್ಪಿಗೆಯಾಯಿತು. ಮಲ್ಲಾರಾಧ್ವರೇ ಆ ಪ್ರದರ್ಶನದ 
ಎಲ್ಲಾ ಏರ್ಪಾಡುಗಳನ್ನು ವಹಿಸಿಕೊಂಡರು. ಹಿಂದಿನ ನಟನಟಿಯರಿಂದ ನಾಟಕಾಭಿನಯ, 
ನೃತ್ಯಾಭಿನಯ, ರಂಗಗೀತೆ ಮುಂತಾದವನ್ನು ಏರ್ಪಾಡಿಸುವುದರ ಜೊತೆಗೆ ತೊಗಲು 
ಬೊಂಬೆಯಾಟ, ಕೀಲುಕುದುರೆ ನೃತ್ಯ, ಯಕ್ಷಗಾನ ಬಯಲಾಟ, ಜನಪದ ಗೀತೆ ಕೋಲಾಟ 
ಮುಂತಾದ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಾಗೂ ರಂಗಭೂಮಿಗೆ ಸಂಬಂಧಿಸಿದ 
ವೇಷಭೂಷಣಾದಿಗಳ ಪ್ರದರ್ಶನ ಮುಂತಾದ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿದರೆ ಪ್ರದರ್ಶನ 


ಪತಿಭಾವಂತ ಸಂಸದೀಯ ಪಟು 11 


ಯಶಸ್ವಿಯಾಗುವುದರ ಜೊತೆಗೆ ಪ್ರವೇಶಧನದ ಮೂಲಕ ಸಮಾರಂಭಕ್ಕೆ ಅಗತ್ಯವಿರುವ ಧನವೂ 
ಸಂಗ್ರಹವಾಗುವುದೆಂದು ಸಲಹೆ ನೀಡಿದರು. ಆ ವ್ಯವಸ್ಥೆಗಳನ್ನು ಮಾಡಲು ಸ್ವಾಗತ ಸಮಿತಿಯ 
ಸಂಚಾಲಕರು ಒಪ್ಪಿ, ಕೂಡಲೆ ಕಾರ್ಯನಿರತರಾದರು. 


ಮೇಲಿನ ತೊಂದರೆಯನ್ನು ಪರಿಹರಿಸುವ ವೇಳೆಗೆ ಮತ್ತೊಂದು ಸಮಸ್ಯೆ ಹುಟ್ಟಿಕೊಂಡಿತು. 
ಸಮಾರಂಭಕ್ಕೆ ಇನ್ನೂ ಹದಿನೈದು ದಿನಗಳಿದ್ದವು. ಸಾಧಕ ಗ್ರಂಥ ಅರ್ಧಭಾಗ ಮುದ್ರಣವಾಗಿತ್ತು. 
ಇನ್ನರ್ಧಭಾಗ ಮುದ್ರಣವಾಗಬೇಕಾಗಿತ್ತು. ಆದರೆ ಸ್ವಾಗತ ಸಮಿತಿ ಆರ್ಥಿಕ ದುಸ್ಥಿಶಿ ಎಲ್ಲೆಲ್ಲೂ 
ಪ್ರಚಾರವಾಗಿ ಹೋಗಿತ್ತು. ಅದು ಮುದ್ರಣಾಲಯದ ಮಾಲೀಕರ ಕಿವಿಗೂ ಬಿದ್ದು ಸಮಿತಿಯಿಂದ 
ಬರಬೇಕಾದ ಹಣದ ಬಗ್ಗೆ ಅನುಮಾನ ಹುಟ್ಟಿರಬೇಕು. ಆರಂಭದಲ್ಲಿ ಅವರಿಗೆ ಸ್ವಲ್ಪ ಮುಂಗಡ 
ಹಣ ನೀಡಲಾಗಿತ್ತು. ಮಿಕ್ಕ ಭಾಗವನ್ನು ಮುಂದೆ ಕೊಡುವುದಾಗಿ ಸೂಚಿಸಲಾಗಿತ್ತು. "ಸಮಾರಂಭ 
ಮುಗಿದು ಎಲ್ಲರು ಅವರವರ ಮನೆಗೆ ಹೋದಮೇಲೆ ಯಾರನ್ನು ಕೇಳಲಿ” ಎಂದು ಕೊಂಡ 
ಮುದ್ರಣಮಾಲೀಕರು ಉಳಿದ ಹಣವನ್ನು ಕೂಡಲೆ ಪಾವತಿಸದಿದ್ದರೆ ಮುದ್ರಣವನ್ನು 
ನಿಲ್ಲಿಸುವುದಾಗಿ ವೀರಪ್ಪನವರ ಎದುರಿಗೆ ಬೆದರಿಕೆ ಹಾಕಿದರು. ಈ ವಿಷಯವನ್ನು ವೀರಪ್ಪನವರು 
ಮಲ್ಲಾರಾಧ್ಯರಿಗೆ ತಿಳಿಸಿದರು. ಮತ್ತೆ ಸಮಸ್ಯೆ ತಲೆದೋರಿತೆಂದುಕೊಂಡು ಈ ವಿಷಯವನ್ನು 
ಸ್ವಾಗತ ಸಮಿತಿಗೆ ತಿಳಿಸಿದರೆ ಏನು ಪ್ರಯೋಜನವಾಗುವುದಿಲ್ಲ, ಏನಾದರೂ ವವಸ್ಥೆ 
ಮಾಡಬೇಕಾಗಿದೆ ಎಂದು ಕೊಂಡು ಮಲ್ಲಾರಾಧ್ಯರು ವೀರಪ್ಪನವರನ್ನು ಚಾಮುಂಡಿಪುರದಲ್ಲಿದ್ದ 
ಅವರ ಮನೆಗೆ ಕರೆದುಕೊಂಡು ಹೋದರು. ಅಲ್ಲಿ ಅವರ ತಮ್ಮಂದಿರಾದ ಕುಮಾರಾಧ್ಯರು 
ಯಾವುದೋ ಊರಿಗೆ ಹೊರಟಿದ್ದರು. ಮಲ್ಲಾರಾಧ್ಯರು ವಿಷಯವನ್ನು ಅವರಿಗೆ ತಿಳಿಸಿ. ಈ 
ಸಮಸ್ಯೆಯನ್ನು ನೀನೆ ನಿವಾರಿಸಬೇಕೆಂದು ತಿಳಿಸಿದರು. ಅಣ್ಣಂದಿರ ಮಾತನ್ನು ಕೇಳಿ ಅವರು 
ಸ್ಪಲ್ಪ ಹೊತ್ತು ಆಲೋಚಿಸಿ “ನೋಡೋಣ ವೀರಪ್ಪನವರನ್ನು ನನ್ನೊಡನೆ ಕಳಿಸಿ” ಎಂದರು. 
ಮಲ್ಲಾರಾಧ್ಯರಿಗೆ ಧೈರ್ಯ ಬಂತು. ಅವರೊಡನೆ ಹೊರಡಲು ಮಲ್ಲಾರಾಧ್ಯರು ವೀರಪ್ಪನವರಿಗೆ 
ಸೂಚಿಸಿದರು. ಕಾರಿನಲ್ಲಿ ವೀರಪ್ಪನವರು ಕುಮಾರಾರಾಧ್ಯರೊಡನೆ ನಂಜನಗೂಡಿಗೆ ಹೋಗಿ 
ಅವರ ಭಾವಂದಿರಾದ ಬಿ.ಎನ್‌.ಎಸ್‌. ಆರಾಧ್ಯರನ್ನು ಕರೆದುಕೊಂಡು ಚಾಮರಾಜನಗರಕ್ಕೆ 
ಹೋದರು. ಅಲ್ಲಿ ಕುಮಾರಾಧ್ಯರ ಸ್ನೇಹಿತರಿಂದ ಮುದ್ರಣಕ್ಕೆ ಕೊಡಬೇಕಾಗಿದ್ದಷ್ಟು ಹಣ 
ಸಂಗ್ರಹವಾಯಿತು. ವೀರಪ್ಪನವರು ಮೈಸೂರಿಗೆ ಹಿಂತಿರುಗಿ ಮಲ್ಲಾರಾಧ್ಯರಿಗೆ ಈ ವಿಷಯವನ್ನು 
ತಿಳಿಸಿದರು. ಸಂತೃಪ್ತಿಯಿಂದ ಅವರು “ಈ ಹಣವನ್ನು ನಾವು ಸ್ವಾಗತ ಸಮಿತಿಗೆ ಕೊಡುವುದು 
ಬೇಡ, ಅವರು ಅದನ್ನು ಬೇರೆ ಬಾಬ್ದುಗಳಿಗೆ ಬಳಸಿಕೊಳ್ಳಬಹುದು. ಆದ್ದರಿಂದ ಮುದ್ರಣಾಲಯಕ್ಕೆ 
ಕೊಟ್ಟು ಅವರಿಂದ ರಸೀದಿ ಪಡೆದು ಸಮಿತಿಗೆ ಲೆಕ್ಕ ಒಪ್ಪಿಸಿ ಬಿಡೋಣ” ಎಂದರು. ವೀರಪ್ಪನವರು 
ಕೂಡಲೆ ಆ ಹಣವನ್ನು ಮುದ್ರಾಣಾಲಯದ ಮಾಲೀಕರಿಗೆ ಕೊಟ್ಟು ರಸೀದಿ ಪಡೆದರು. ಗ್ರಂಥದ 
ಮುದ್ರಣ ಯಥಾಪ್ರಕಾರ ಮುಂದುವರಿಯಿತು. ಈಗಾಗಲೇ ತಯಾರಿಸಿದ್ದ ಪಡಿಯಚ್ಚುಗಳನ್ನು 
ಬಳಸಿಕೊಂಡು ಆರ್ಟ್‌ಕಾಗದದ ಮೇಲೆ ನಟನಟಿಯರ, ನಾಟಕ ಮಂಡಳಿಗಳ ಹಾಗೂ ಇತರ 
ವ್ಯಕ್ತಿಗಳ ಚಿತ್ರಗಳನ್ನು ಮುದ್ರಿಸಿ್ರಂಥದ ಮಧ್ಯೆಮಭ್ಯೆ ಸೇರಿಸಲು ವೀರಪ್ಪನವರು ಸೂಚಿಸಿದರು. 
ಕೊನೆಕೊನೆಗೆ ಬಂದ ಕೆಲವ ಲೇಖನಗಳನ್ನು ಗ್ರಂಥದ ಕೊನೆಯ ಭುಗದಲ್ಲಿ ಸೇರಿಸಿಕೊಳ್ಳಲಾಯಿತು. 


ಮವ ದನಿ ಹೈ 
ಬ್ಲ ರಲಿ 


ತಾತ್ಕಾಲಿಕವಾಗಿ ಅದರಿಂದ ಲಾಭಕ 


ಖಾ 
SRNR 


ಪ್ರತಿಯೊಬ್ಬ ಮಾವವನಿಗೂ ಕೆಲಸ ವಿರ್ಪಹಿನಲಬ ಸಮರ್ಥತೆ 
ಲರೂ ಎ ಎಲ್ಲಾ ಕೆಲಸಗಳವ ದ್ದು ಮಾಡಲು ಸವ 


ನಾಡಿನ ಭವ್ಯ ನಿರ್ಮಾಣ ಕಾರ್ಯದ ಭೆದ್ರ- 
ಡಿದ ಯೋಗ್ಯ ಶಿಕ್ಷಣವಿಲ್ಲದ ನಾಡಿನ ನಿರ್ಮಾಣ 
ೂಗ್ಯಮೊ ಸಮಯೋಚಿತವೂ, ಸಮರ್ಥವೂ, 
ಘು ವ್ಯಕ್ತಿ ವಾ ಡಿವ ಗುರುತರವಾದ ಜವಾಬ್ದಾರಿಯನ್ನು 
ಹೊರಲಾರ, ನಾಡನು ಟೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ಅರಿತ ಸರ್ಕಾರ ರಾಷ್ಟಕ್ಕೆ 


4 [0 pt ಗತ್‌ 


ಸ್ವಾತಂತ್ರ , ದೊರೆತ ನಂತರ, ಅಂದಿನ ಮೈಸೂರು ರುಜ್ಯ ಸರ್ಕಾರವು ಬ್ರಿಟಿಷರ ಆಡಳಿತದಲ್ಲಿ 


] 
[4 


Ws 
SUN 


Re 


ಇ ೨ 
A 


pe ಗಯ ಮನಿ ದಾ 
ಪರಿಣತಿಯನ್ನು ಗಮವಿಸಿದ ಸಕಾ 


"್ಸ 
CL 


ip ST a 2 ಲ 
ಸಮಿತಿ" ಯೊಂದನ್ನು ರಚಿಸಿ ಅವರಃ 


> ೨ 
SS ಹ ಲ Rp 
ಸಿವ ಜೀವವವನ್ನು ನಡಿಸಿದಬರು ಆಃ ದಿಗೆ 


ಮ ಸಿಮೆಲ ಮರಾ ನಿವು ಬನು ಗಿಲಿ ಮೀ ಸಿಲ್‌ ವ ವಿಸ್ಗ್‌ಡಿಬಸನವು 
ಮರಿಸಿರೊಟ್ರು ರಮಾ ರಸಮಯ ಲನಾನದರರಿ ್ಲಿ ನೋೀಡದ್ಯಿ ಮೀಲಿಬಿಮ್ದಿ, ದೇಶದ ಹಗತಿಯನು 
ಗ ಆ ಟು ವ ಸ ಟಿ mi 


60೧5 ದ್‌ 
RE TAL 


ಕಾ f 7 ಜಮ 
ಬ MULL y J UIT US 
el ಕ 


ನಿ J, PR a 
ಶ್ರೀಯುತರು ಕರ್ನಾಟಕ ಸರ್ಕಾರದ 

p NA ಮಿ 7 
ಗಿಡ್ರರೆಂಬುವನ್ನು ನೆನೆದಾಗ, ಶಿಕಣಶೇತದಲ್ರ 
pe ಮಿ ಮರು [ವ 

ಮಾದರಿಯ 


KE ಸನ್ನ ee ed ಗಾಲ 
ದಿಸಿ ಎಂಬುದಿದೆ ಮನಿಗಾಲಾಬಹುದು. 


% 

Neo Nr Nd 

ಔದಿದಿ ಬಳಿದ ಬರೋೊಮಿನಔುಯಿ ಮಿಹತಿಬಿಮು 
- _ [dt 


14 ಮಲ್ಲಾರಾದ್ದ 


ಮಲ್ಲಾರಾಧ್ಯರು ನಿವೃತ್ತರಾದ ಮೇಲೂ ಅವರ ಪರಿಣತ ವಯಸ್ಸಿನ ಪಕ್ಷ ಘಲವನ್ನು 
ಬಳಸಿಕೊಳ್ಳುವುದನ್ನು ಸರ್ಕಾರ ಮರೆಯಲ್ಲಿಲ್ಲ. ಅದು 1960-61ರಲ್ಲಿ ಸರ್ಕಾರದ ರಚಿಸಿದ 
"ಪ್ರಾಥಮಿಕ ಪೂರ್ವ ಶಿಕ್ಷಣ ಸಮಿತಿ'ಯ ಅಧ್ಯಕ್ಷರನ್ನಾಗಿ ನೇಮಿಸಿತು. ಎಂದಿನಂತೆ ಮಲ್ಪಾರಾಧ್ಯರು 
ತಮಗೆ ವಹಿಸಿದ ಜವಾಬ್ದಾರಿಯನ್ನು ಶ್ರದ್ದೆ ನಿಷ್ಠೆ-ವಿಶ್ವಾಸಗಳಿಂದ ನಿರ್ವಹಿಸಿ ವರದಿಯನ್ನು 
ಸರ್ಕಾರಕ್ಕೆ ಮಂಡಿಸಿದರು. ಅವರು ಸಲ್ಲಿಸಿದ ಈ ವರದಿಯು ಅಂದು “ಅಖಿಲ ಭಾರತ ಮಕ್ಕಳ 
ಶಿಕ್ಷಣ ಸಮಿತಿ” ಅಧ್ಯಕ್ಷೆಯಾಗಿದ್ದ ಶ್ರೀಮತಿ ಇಂದಿರಾಗಾಂಧಿ ಗಮನವನ್ನು ಸೆಳೆಯಿತು. ಅವರ 
ಭಾರಿ ಪ್ರಶಂಸೆಗೆ ಪಾತ್ರವಾಯಿತು. ಹೀಗೆ ಮಲ್ಲಾರಾಧ್ಯರು ಪ್ರೌಡಶಾಲೆಯ ಅಧ್ಯಾಪಕರಾಗಿ 
ತಮ್ಮ ನಿವೃತ್ತಿಯನ್ನು ಆರಂಭಿಸಿ, ಶಾಲಾ ಇನ್‌ಸ್ಟೆಕ್ತರ್‌ ಆಗಿ ಹಂತ ಹಂತವಾಗಿ ಮೇಲೇರಿ ಶಿಕ್ಷಣ 
ಇಲಾಖೆಯ ನಿರ್ದೇಶಕರಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಸೆನೆಟ್‌, ಸಿಂಡಿಕೇಟ್‌, ಅಕಾಡೆಮಿಕ್‌ 
ಕೌನ್ಸಿಲ್‌ಗಳ ಸದಸ್ಯರಾಗಿ, ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿ, ಅನೇಕ ಹುದ್ದೆಗಳಲ್ಲಿ 
ಅಧಿಕಾರಿಗಳಾಗಿ ಕರ್ನಾಟಕ ರಾಜ್ಯದ ಶಿಕ್ಷಣ ಪದ್ಧತಿಯಲ್ಲಿ ನಿರ್ಣಾಯಕ ನೀತಿಯನ್ನು ರೂಪಿಸಿದ 
ರೂವಾರಿಗಳಾಗಿ ತಮ್ಮ ಆಡಳಿತದ ದಕ್ಷತೆ, ನೈಪುಣ್ಯತೆ ಕೌಶಲ್ಕಗಳನ್ನು ಮೆರೆದು ಉತ್ತಮ 
ಶಿಕ್ಷಣಾಧಿಕಾರಿಗಳೆಂದು ಪ್ರಸಿದ್ಧರಾಗಿದ್ದಾರೆ. 


ನಾಡು ಅಭಿವೃದ್ಧಿಯತ್ತ ಸಾಗಬೇಕು. ಇದಕ್ಕೆ ಆರ್ಥಿಕ ಸುಭದ್ರತೆ ಬಹಳಮುಖ್ಯ. 
ಆರ್ಥಿಕಸುಭದ್ರತೆ ನಾಡಿನ ಅಭಿವೃದ್ಧಿಯ ಸಂಕೇತ, ನಾಡಿನ ಬೆನ್ನೆಲುಬು. ಆರ್ಥಿಕ 
ಅಭಿವೃದ್ದಿಯಾಗಬೇಕಾದರೆ ಆ ನಾಡಿನ ವಾಣಿಜ್ಯ ಕ್ಷೇತ್ರ ಶ್ರೀಮಂತವಾಗಿರಬೇಕು. ನಾಡಿನಾದ್ಯಂತ 
ವ್ಯಾಪಿಸಿ ತನ್ಮೂಲಕ ಪುರೋಭಿವೃದ್ಧಿಯನ್ನು ಸಾಧಿಸಬೇಕು. ಇವೆರಡೂ ನಾಡಿನಲ್ಲಿ ಭದ್ರವಾಗಿ 
ನೆಲೆನಿಂತಾಗ ನಾಡು ಸಮೃದ್ಧ ಅಭಿವೃದ್ದಿ ಸ್ವಯಂ ಸಿದ್ದ - ಎಂ.ಐಏ.ಪದವೀಧರರಾಗಿದ್ದ ಮಲ್ಲಾರಾಧ್ಯರ 
ಇನ್ನೊಂದು ಆಸಕ್ತಿ ಎಂದರೆ ನಾಡಿನ ವಾಣಿಜ್ಯ ವಿಸ್ತರಣೆ ಹಾಗೂ ಆರ್ಥಿಕ ಅಭಿವೃದ್ಧಿ ಕೇವಲ 
ಆಸಕ್ತಿ ಇದ್ದರೆ ಸಾಲದು ತಮ್ಮ ತಮ್ಮ ಆಸಕ್ತಿಗಳನ್ನು, ಕಂಡ ಕನಸುಗಳನ್ನು ನನಸು ಮಾಡಲು 
ಬೇಕಾದ ಅವಕಾಶಗಳೂ ದೊರಕಬೇಕು. ದೊರಕಿದಾಗ ಅವುಗಳನ್ನು ಕಾರ್ಯನ್ವಯಗೊಳಿಸಬೇಕು. 
ಆಗ ಕನಸಿನ ಪ್ರತಿಭೆ-ಸಾಮಾರ್ಥ್ಯಗಳ ಸದ್ದಿನಿಯೋಗ ಸಾಧ್ಯ. ಮಲ್ಲಾರಾಧ್ಯರಿಗೆ ಅಂಥ 
ಸುವರ್ಣಾವಕಾಶಗಳು ಅವರತ್ತ ಹುಡುಕಿಕೊಂಡು ಬಂದವು. ಹಾಗೆ ಬಂದ ಯಾವೊಂದು 
ಅವಕಾಶವನ್ನು ಕೈಯಿಂದ ಜಾರಿ ಹೋಗಲು ಬಿಡದೆ, ನಿಷ್ಠರವೋ. ಕ್ಷೇಮಕರವೋ ಆದ 
ಪ್ರತಿಯೊಂದನ್ನು ಸದುಪಯೋಗಿಸಿಕೊಂಡು ತಮ್ಮ ಶಕ್ತಿಯನ್ನು ಕ್ಷೇಮಾಭ್ಯುದಯಕ್ಕಾಗಿ 
ನಾಡಿನುದ್ದಗಲಕ್ಕೂ ಧಾರೆಯೆರೆದರು. ಆವರ ಸದುದ್ದೇಶದಿಂದ ಕೂಡ ಎಲ್ಲಾ ಕಾರ್ಯಚರಣೆಗಳು 
ಉದ್ದೇಶಿತ ಫಲವನ್ನು ನೀಡಿದವು. ಅಭಿವೃದ್ಧಿಯನ್ನು ಹೊಂದುತ್ತಿದ್ದ ನಾಡಿನ ಮುನ್ನಡೆಯಲ್ಲಿ 
ಪಾಲುದಾರರಾದವು. 


ವಿಶ್ವವಿಖ್ಯಾತ ಕನ್ನಂಬಾಡಿಯ ಶಿಲ್ಲಿಗಳೂ, ಮೈಸೂರಿನ ದಿವಾನರೂ, ವಿಶ್ವದ 
ಮುತ್ತದಿಗಳಲೊಬ್ಬರೂ ಆಗಿದ್ದ ಸರ್‌.ಎಂ.ವಿಶ್ವೇಶ್ವರಯ್ಯನವರು ಭದ್ರಾವತಿ ಉಕ್ಕಿನ ಕಾರ್ಲಾನೆಯ 
ಅಧ್ಯಕ್ಷರಾಗಿದ್ದರು. ಆ ಕಾರ್ಬಾನೆಯಲ್ಲಿ ಉತ್ತನ್ನವ ಕಬ್ಬಿಣ ಗಿರಾಕಿಗಳ ಕೊರತೆಯಿಂದ ಕೇಳುವವರಿಲ್ಲದೆ 
ರಾಶಿಗಟ್ಟಲೆ ಬಿದ್ದು ಬೊಕ್ಕಸಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿತ್ತು. ಇಂಥ ಸಂಕಟಿಮಯ 


ಪತಿಭಾವಂತ ಸಂಸದೀಯ ಪಟು 15 


ಪರಿಸ್ತಿತಿಯಲ್ಲಿ ಸರ್‌.ಎಂ.ವಿ. ಅವರು ಮಲ್ಪಾರಾಧ್ಯರನ್ನು ಕಾಯಕ ಸಮಿತಿ (Work Council) 
ಗೆ ಕಾರ್ಯದರ್ಶಿಗಳನ್ನಾಗಿ ನಂತರ ಮಾರಾಟವಿಭಾಗದ ಅಧಿಕಾರಿಗಳನ್ನಾಗಿ ನೇಮಿಸಿದರು. ಆಗ 
ಕರ್ತವ್ಯಶೀಲರಾದ ಮಲ್ಲಾರಾದಧ್ಯರ ಚಿತುರಗತಿಯ ಕುಶಲ ಕಾರ್ಯಪಟುತ್ವ ಕಾಯೋನುಖವಾಯಿತು. 
ಭದ್ರಾವತಿ ಉಕ್ಕಿನ ಕಾರ್ಲಾನೆಗೆ ನವಚ್ಛಿತನ್ಯಮೂಡಿ ನವಜೀವನ ಸಂಚಾರವಾಯಿತು. ಉಕ್ಕಿನ 
ಕಾರ್ಬಾನೆ ಹೊಸದಾಗಿ ಮೂಡಿದ ಚೈತನ್ಯದಿಂದ ಜೀವಂತವಾಯಿತು. ಮಲ್ಪಾರಾಧ್ಯರು ರಾಷ್ಟದ್ಧಂತ 
ಪಾದರಸದಂತೆ ಓಡಾಡಿದರು ಅಲ್ಲದೆ ಹೋದಲೆಲ್ಲ ಭದ್ರಾವತಿಯ ಕಾರಾನೆಯಲ್ಲಿ ತಯಾರಾದ 
ಕಬ್ಬಿಣದ ಗುಣಮಟ್ಟವನ್ನು ಕೊಂಡಾಡಿದರು. ಅದಕ್ಕೆ ಅಖಿಲ ಭಾರತ ವ್ಯಾಪ್ತಿಯನ್ನು 
ತಂದುಕೊಟ್ಟಿದ್ದಲ್ಲದೆ, ಅದಕ್ಕೆ ಶಾಶ್ವತವಾದ ಬೇಡಿಕೆ ಬರುವಂತೆ ಮಾಡಿದರು ಸುಪ್ತವಾಗಿದ್ದ 
ಭದ್ರಾವತಿಯ ಕಾರಾನೆ ಜೋರಾಗಿ ಉಸಿರಾಡತೊಡಗಿತು. ಅಷ್ಟಕ್ಕಿ ಸಂತೃಪ್ತರಾಗದೆ ಅದರ 
ಅಭಿವೃದ್ದಿ ಬಗ್ಗೆ ರಚನಾತಕ್ರವಾದ ಸಲಹೆಗಳಿಂದ ಕೂಡಿದ ವರದಿಯೊಂದನ್ನು ಸಿದ್ಧಪಡಿಸಿಕೊಟ್ಟರು. 
ಇವರ ದಕ್ಷತೆ, ನೈಪುಣ್ಯ, ಜಾಣ್ಯೆ ಸಾಮರ್ಥ್ಯಗಳನ್ನು ಕಂಡ ಕರ್ಮಯೋಗಿ ಎಂ.ವಿ. ಅವರು 
ಮಲ್ಲಾರಾಧ್ಯರ ದೂರದೃಷ್ಟಿ ಹಾಗೂ ಕಾರ್ಯಪಟುತ್ವವನ್ನು ಕೊಂಡಾಡಿದರು. 


ನಾಡಿನ ವಾಣಿಜ್ಯ ವಿಸ್ತರಣೆ ಹಾಗೂ ಆರ್ಥಿಕಾಭಿವೃದ್ಧಿ ಕಾರ್ಯಗಳಲ್ಲಿ ನಿಸ್ತಾರ್ಥ 
ನಿರ್ವಂಚನಾ ಭಾವದಿಂದ ದುಡಿಯುತ್ತಿದ್ದ ಈ ಧೀಮಂತ ವ್ಯಕ್ತಿಯ ಸೇವೆಯ ಅವಶ್ಯಕತೆಯನ್ನು 
ಮನಗಂಡ ಅಂದಿನ ಸರ್ಕಾರ ಅನೇಕ ಅಭಿವೃದ್ದಿ ಫಾರಕವಾದ ಸಮಿತಿಗಳಿಗೆ ಇವರನ್ನು ನೇಮಿಸಿತು. 
ರಾಜ್ಯ ಮಾತ್ರವಲ್ಲದೆ ಕೇಂದ್ರವೂ ಇವರ ಸೇವಾಲಾಭವನ್ನು ಬಳಸಿ ಕೊಂಡಿತು. ಕೈಗಾರಿಕೆ, 
ವಾಣಿಜ್ಯ ವಿಭಾಗ, ಪೌರೋಪಯೋಗಿ ಮತ್ತು ಜವಳಿ ಪೂರೈಕೆ ನಿರ್ದೇಶಕ, ಮೈಸೂರು ಆರ್ಥಿಕ 
ಸಮ್ಮೇಳನದ ಕಾರ್ಯದರ್ಶಿ, ಮೈಸೂರು ಮಲೆನಾಡು ಅಭಿವೃದ್ದಿ ಸಮಿತಿ ಸದಸ್ಯ, ಮೈಸೂರು, 
ಆಂಧ್ರಪ್ರದೇಶ, ಮದ್ರಾಸ್‌, ಕೊಡಗು ಮತ್ತು ಮುಂಬಾಯಿ ರಾಜ್ಯಗಳ ಮಲೆನಾಡು ಅಭಿವೃದ್ದಿಯ 
ಸದಸ್ಯ ಕಾರ್ಯದರ್ಶಿ, ಕೆಮಣ್ಣುಗುಂಡಿ ಗಿರಿಧಾಮದ ಅಭಿವೃದ್ದಿಸಮಿತಿ ಅಧ್ಯಕ್ಷರಾಗಿ, ಕರ್ನಾಟಕ 
ಪ್ರವಾಸ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ, ಪ್ರಥಮ 
ಪಂಚವಾರ್ಷಿಕ ಯೋಜನಾ ನಿರೂಪಣೆಯ ಸಮಿತಿ ಸದಸ್ಯ, ಚಾರಿತ್ರಿಕ ದಾಖಲು ಸಮಿತಿ 
ಸದಸ್ಯರಾಗಿ ಕೇಂದ್ರ ಶಿಕ್ಷಣ ಮಹಾಸಮಿತಿ ಸದಸ್ಯ, ತೀವ್ರ ಔದ್ಯೋಗೀಕರಣ ಸಮಿತಿ ಅಧ್ಯಕ್ಷ 
ಹೀಗೆ ಹಲವಾರು ಸಮಿತಿಗಳಲ್ಲಿ ರಚನಾತಕ್ರವಾದ ಕಾರ್ಯಗಳನ್ನು ಮಾಡಿದರು. 


ಮಂಗಳೂರಿನ ರಾಸಾಯನಿಕ ಗೊಬ್ಬರ ತಯಾರಿಕಾ ಯೋಜನೆಯನ್ನು ನಿರ್ಣಾಯಕವಾಗಿ 
ರೂಪಿಸಿದರು. ಚಿತ್ರದುರ್ಗ ಜಿಲ್ಲೆಯ ತಾಮ್ರ ನಿಕ್ಷೇಪದ ಬಗ್ಗೆ ವಿವರವಾದ ವರದಿಯನ್ನು ಸಲ್ಲಿಸಿ 
ಕಾರ್ಯಗತವಾಗುವಂತೆ ಮಾಡಿದರು. ಹತ್ತಾರು ಸರ್ಕಾರಿ ಉದ್ಯೋಗ ಮತ್ತು ವಾಣಿಜ್ಯ ಮಂಡಳಿಗಳ 
ಅಧಿಕಾರಿಗಳಾಗಿ ಅವುಗಳನ್ನು ಅಭಿವೃದ್ಧಿ ಪಡಿಸಿದರು. ಮೈಸೂರು ಛೇಂಬರ್‌ ಆಫ್‌ ಕಾಮರ್ಸ್‌ 
ಸದಸ್ಯರಾಗಿ, ಮೂರು ಅವಧಿಗಳವರೆಗೆ ಸತತವಾಗಿ ಅದರ ಕಾರ್ಯ ನಿರ್ವಾಹಕ ಮಂಡಳಿಯಲ್ಲಿದ್ದು 
ವರ್ತಕರ ಮೂರು ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿದರು. ಅಖಿಲ ಭಾರತ 
ಯುವಜನೋತ್ಸವವನ್ನು ಅತ್ಯಂತ ಧೈರ್ಯ ಹಾಗೂ ಜಾಣ್ಮೆಯಿಂದ ನೇರವೇರಿಸಿದರು 1975 ರಲ್ಲಿ 
ಇಂದಿರಾಗಾಂಧಿಯವರ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳಲ್ಲಿ ಶಿಕ್ಷಣ ಮತ್ತು ಉದ್ಯೋಗ 


16 


ps 


RS) 


ರಿ ನಿದ 
NAN 


oe 


2 


[CSTE 


ಬವ 


1೮9) 


[Ive 


[Sev 


Tu 


tA 


A 
ps) 
pe 
: 


ES 
v 


ಇ 


RR 
4. B 
pL 
1 
p 
A 
[ie 
J 
|e 
[§ 
ವಿ 
[) 
18] 
ಟ್ಲಿ 
5] 
[ pp 
pa 
[ py 
23 
pk 
12 
3 
5 
[s KN 
21 45 
KD) 
He 
> 0 
Lk 5 
Bg 
ಗ 
1 1 


ದರ್ಶಿ; 


wd 


೨ 


] 


J 


ಮ ಮಲ್‌ 
DP ಮಯೂ 


ಮ: 
3 


೭ಗೀ 


ಎ 
ಬಾದ್ರೆರು, ಪಾಡಿನ ಸರ್ವಾ 


” 


ಲ 


ಹ 


ದಾರದರಾಗಿದಾರೆ. 


ಧು 
SDSS 


ಸಂಬಂದಿಯಾಗಿ 


ಮೂ 
~ 


ವಿ 
ದುದ್ದ 


[a 
[is 


ಗಣೆ ಬುನಿಪಾ ಗಾ 
WUT! 
A 


ಗಿ, 


Uwe 


LA 


pe 
ಹೀ ಬಳು 


ಮ 


Pp 
[et 
We 


ಪಗ 
ಈ 


ರಬಿ 


ಮರಿ 


[tn 


ಗ ಖ್‌ ಮು 


£ 


1 


gH 
[a 
(3 ay y 


ನದಿದಿದೆ. ನಾಡಿವ 


ನಪ 
[oe] 


ಸಿ 


ನರ್‌ 


ಸ್ವಂತ 


[=] 


ke) 


ಓಿಗ್ಗೆ 
National war front in 


ನ 
Se 


NUN LN 


ರ ಮೆಚ್ಚುಗೆಯನ್ನು 


py 
[9] 
ರಿವರ್ತಿವಾ 


ಈಗ 
ರ್ಹಡಿಸಿ ಅ 


ಐ 
ಗಿ 


% 
) 
3 


RE) 
Ici 


ದರ್ಶನ 


ಪ್ರ 
rial Museum 


. war Industries 


ನಡೆದರು. ಇದೇ ಮುಂದೆ Indus 


— 
ಬು 


pa) 
[8 


[2 
[sf 


¢ 
[3 


ಕ್ಲೆಗಾರಿಕೆಗಳ 


- 
ಸುಣ್ರಾ 
ಣ 


ಹೌ) 
Ne 
pS 


೧ 


ಗಿದಾಗ 1947 ರ 


= 


ಕರಾ 


[> 


ರ್ತರ್‌ ಜನರಲ್‌ 


Te 

2 
ರ) 

BB 

BB st 

A @ 

9% 

ps ಚ 

1 ತ 

| 

(9) 

4 

€)" 

1 


yd 
ನಜಗೋಪಾಲಚಾರಿ ಅವರಿಂದ ಉದಾ 


[ 
N 
1) 
12 
]3 
ps 
Y 
ry: 
Hs: 
pA) Ne 
೫ 
1) D 


Ke) 
(3 
( 
8 
18 
|e 


4 


ಪತಿಬಾವಂತ ಸಂಸದೀಯ ಹಟು 17 


ರೂ.ಗಳಲ್ಲಿ ಕಾರ್ಯ ನಿರ್ವಹಿಸುತಿದ್ದ ಸಂಸ್ಥೆ ಒಂದೂವರೆ ಲಕ್ಷ ರೂ.ಗಳ ಸಹಾಯ ಧನವನ್ನು 
ಮೂರು ಪ್ರಶಿ ಸಲ್ಲುವಂತೆ ಶಾಶ್ರತಗೊಳಿಸಿದ್ದಲದೆ, ತಮ್ಮ ಅಧಿಕಾರವಧಿಯಲ್ಲಿ ದಕ್ಷಿಣಭಾರತದಲ್ಲಿಯೇ 
ಆಪೂರ್ವವೆನಿಸುವಂತೆ ದೊಡ್ಡಬ ್ರಾಪುರದಲ್ಲಿ ಸ ಸೌಟ್ಸ್‌ ಶಿಬಿರವನ್ನು ಏರ್ಪಡಿಸಿ, ಅದರ ಕಾ 

ವ್ಯಾಪ್ತಿಯನ್ನು ವಿಸ್ತರಿಸಿದರು. ಅದನ್ನು ಸ್ಕೌಟ್ಞ್‌ಕಾರ್ಯ ಚಟುವಟಿಕೆಗಳ ಶಾಶ್ವತ ಕೇಂದ್ರವನ್ನಾಗಿ 
ಮಾಡಿದರು ಭಾರತೀಯ ವಿದ್ಧೂರ್ಥಿಗಳಲ್ಲಿ ಸಾಮಾಜಿಕ ಪ್ರಜ್ಞೆ ಹಾಗೂ ಕಾಯಕದ ಮಹು ಕುತ್ತವನ್ನು 
ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಸ್ಥಾಪಿತವಾದ “Twin concepts of National 
labour and Social service” ಸಂಸೆಗೆ ಒಂದು ರೂಪವನ್ನು ಕೊಟ್ಟರು. ಅದೇ ಮುಂದುವರಿದು 
Complusory National Service ಆಯಿತು. ಇದು ಇಂದು "ರಾಷ್ಟ್ರೀಯ ಸೇವಾ 
ಯೋಜನೆಯ ಹೆಸರಿನಲ್ಲಿ ದಿನದಿಂದ ದಿನಕ್ಕೆ ದಳದಳವಾಗಿ ಅರಳುತ್ತ ಸುಗಂಧದ ನಸುಗಂಪನ್ನು 


ಲಿ 


ವಾಡಿನ ವಾತಾವರಣದ 


ರು) PEN 
2 ಮೂದಡಿಸುತ್ತಿಃ ್ಣ 


ಶ್ರೀಯುತ ಜೆ.ಬಿ. ಮಲ್ಲಾರಾಧ್ಯರು ಸುಮಾರು 40 ವರ್ಷಗಳ ದೀರ್ವವಾದ ತಮ್ಮ 
ಅಧಿಕಾರಾವಧಿಯಲ್ಲಿ ದೇಶಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಗಮನಿಸಿದಾಗ 


Nel 4 ಜ್ಯ AN 
“ಆಡು ಮಟ್ಟದ ಸೊಫ್ಲಿಲ್ಲ ಆರಾಧ್ಯರು ಸೋಂಕದ ಇಲಾಖೆಯಿಲ್ಲ” ಎಂಬುದು ಗೋಚರವಾಗುತ್ತದೆ. 


ಬಿ 


ಇವರು ತಮಗೆ ಮಹಿಸಿದ ಯಾವ 


ಕೆಲಸವನು ಕೊಂಕದೆ ಸಂತೋಷದಿಂದ ಕೈಗೊಳ್ಳುತಿದ್ದರು. 
ಲ ಅ೨ದ 
ಕೈಗೊಂಡ ಕೆಲಸವನ್ನು ಕರ್ತವ್ಯ ಪ್ರಜ್ಞೆಯಿಂದ ನಿಸ್ತಾರ್ಥ ಭಾವದಿಂದ, ನಿವಂಚನೆಯಿಂದ 


ಪ್ರಾಮಾಣಿಕವಾಗಿ ಮಾಡಿದರು. ಅಧಿಕಾರಿಗಳ ಆಧಿಕಾರಿಯಾಗಿ ಅಧಿಕಾರವನ್ನು ಹೇಗೆ 


ಬಳಸಿಕೊಳ್ಳಬೇಕೆಂಬುದಕ್ಕೆ ಆದರ್ಶಮಾದರಿಯ ಅಧಿಕಾರಿಗಳಾಗಿ ಬಾಳಿದ ಮಹಾವ್ಯಕ್ತಿ 
ಶ್ರೀ ಜಿ.ಬಿ. ಮಲ್ಲಾರಾಧ್ಯರು. 


ಹಳೆ ಮೈಪೂರಿವ ಹಿರಿಯರಲೊಬ್ಬರಾಗಿದ್ದ ಶ್ರೀಯುತ ಜೆ.ಬಿ. ಮಲ್ಲಾರಾಧ್ವರನ್ನು ಅಂದಿನ 
ದಿವಗಳಲ್ಲಿ ತಿಳಿಯದವರಿಲವೆಂದೇ ಹೇಳಬೇಕು. ಮೈಸೂರು ಜಿಲ್ಲೆಯ ಮೈಸೂರು ತಾಲ್ಲೂಕಿನ 
ಜಂತಗಳ್ಲಿಯಲ್ಲಿ ಜನಿಸಿದ ಇವರು ಗ್ರಾಮೀಣ ಜವಜೀವನದ ಪಾಡಿ ಬಲ್ಲವರಾಗಿದ್ದರು. ವಿವಿಧ 
ಇಲಾಖೆಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಶ್ರೀಯುತರು, ಆ ಕಾಲದಲ್ಲಿ ಭಾರತದಲ್ಲೆ ಮೊದಲ 
ಪ್ರಚಾರ ಪ್ರಶಿವಿಧಿ ಸಹಲ ಬ ರಾಜ್ಯವೆಂದು ಖ್ಯಾತಿ ಸಂಪಾದಿಸಿದ್ದ ಮೈಸೂರಿನ 


ಮೈಸೂರು ರಾಜ್ಯದಲ್ಲೂ 1881ರಲ್ಲಿ ಪ್ರಚಾ ಪ್ರತಿನಿಧಿ ಸಬೆಯನ್ನು ಬರುವಂತೆ ಮಾಡಿದ್ದರು 
ಶ್ರೀ ಮನ್‌ಮಹಾಹರಾಜರು. ಈ ಸಭೆಗೆ ಹೆಚಿವ ಆಧಿಕಾರವಿಲ್ಲವಾಗಿದ್ದು ಸಭೆ ಮನವಿಗಳನ್ನು 


ಇತ 


18 ಮಲ್ಲಾರಾಧ್ಧ 


ಸಲ್ಲಿಸುವ ರೀತಿಯ ಒಂದು ದೊಡ್ಡ ಸಭೆಯಾಗಿತ್ತು. 325 ಮಂದಿ ಸದಸ್ಯರಿದ್ದ ಈ ಸಭೆ ವರ್ಷಕ್ಕೆ 
ಎರಡು ಸಾರಿ ಮೈಸೂರು ನಗರದ ಜಗನ್ಮೋಹನ ಅರಮನೆಯಲ್ಲಿ ವರ್ಧಂತಿ ಹಾಗೂ ದಸರಾ 
ಮಹೋತ್ಸವದ ಕಾಲದಲ್ಲಿ ನಡೆಯುತ್ತಿತ್ತು. ಮೈಸೂರಿನ ದಿವಾನರವರೇ ಈ ಸಭೆಯ ಅಧ್ಯಕ್ಷರಾಗಿದ್ದು 
ಇತರ ಮಂತ್ರಿಗಳು ಉಪಾಧ್ಯಕ್ಷದುಗಳಾಗಿದ್ದು ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ಇಲಾಖಾ 
ಮುಖ್ಯಸ್ತರುಗಳು, ಪದನಿಮಿತ್ತ ಸದಸ್ಯರುಗಳಾಗಿದ್ದು ಸದಸ್ಯರ ಪ್ರಶ್ನೆಗಳಿಗೆ ಹಾಗೂ ಮನವಿಗಳಿಗೆ 
ಉತ್ತರಿಸುತ್ತಿದರು. ಅಂದು ಇಂದಿನಂತೆ 18 ಕ್ಕಿಂತ ಹೆಚ್ಚು ವಯಸ್ಸಾದವರೆಲ್ಲರೂ 
ಮತಕೊಡುವಂತಿರಲಿಲ್ಲ. ಅಂದರೆ ವಯಸ್ಕ ಮತದಾನ ಪದ್ಧಶಿಯ ಮೇಲಿನ ಚುನಾವಣೆಯಾಗಿರಲಿಲ್ಲ 
ಜಮೀನು, ಜಮೀನು ಕಂದಾಯ ಹಾಗೂ ಮನೆ ಕಂದಾಯ ನೀಡುವವರು ಮಾತ್ರ 
ಮತೆದಾರರಾಗಬಹುದಿತ್ತು. ಆದ್ದರಿಂದ ಸಮಾಜದಲ್ಲಿ ಗಣ್ಯರಾದವರು ಹಾಗೂ ಶ್ರೀಮಂತರು 
ಮಾತ್ರ ಪ್ರಜಾ ಪ್ರತಿನಿಧಿಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಬರುತ್ತಿದ್ದರು. ಸದಸ್ಯರಿಗೆ ಸಭೆಗೆ 
ಬರಲು ಪ್ರಯಾಣಭತ್ಯೆ ಹಾಗೂ ಸಭೆ ನಡೆಯುತ್ತಿದ್ದಾಗ ದಿನಕ್ಕೆ ಐದು ರೂ ನಂತೆ ದಿನ ಬತ್ಯೆ 
ಕೊಡಲಾಗುತ್ತಿತ್ತೇ ಹೊರತು, ಇಂದಿನಂತೆ ತಿಂಗಳ ಸಂಬಳ ಹಾಗೂ ಪ್ರಯಾಣಕ್ಕಾಗಿ ರೈಲು 
ಹಾಗೂ ಬಸ್ಸು ಪಾಸುಗಳಾಗಲೀ ಮಶ್ಕಾವ ಸೌಲಭ್ಯಗಳಾಗಲೀ ಇರುತ್ತಿರಲಿಲ್ಲ. 


ಆದರೆ ಅದೊಂದು ಗಂಭೀರವಾದ ಸಬೆಯಾಗಿತ್ತು. ಆ ಸಭೆಯಲ್ಲಿ ಶ್ರೀ ಜೆ.ಬಿ. 
ಮಲ್ಲಾರಾಧ್ಯರು ಪದ ವಿಮುಕ್ತ ಸದಸ್ಯರಾಗಿ ತಮ್ಮ ಸಂಸದೀಯ ಪಾತ್ರವನ್ನು ಆರಂಭಿಸಿದರು. 
ಅವರು ಆ ಕಾಲದಲ್ಲಿ ಪ್ರಶ್ನೆಗಳಿಗೆ ನೀಡುತ್ತಿದ್ದ ಉತ್ತರಗಳು, ಮನವಿಗಳಿಗೆ ಕೊಡುತ್ತಿದ್ದ ಭರವಸೆಗಳು 
ಸದಸ್ಯರನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸುತಿದ್ದವು. ಮಾತ್ರವಲ್ಲದೆ ಅಧ್ಯಕ್ಷತೆ ವಹಿಸುತ್ತಿದ್ದ 
ದಿವಾನರುಗಳ ಹಾಗೂ ಅವರ ಅಕ್ಕಪಕ್ಕದಲ್ಲಿ ಕುಳಿತಿದ್ದ ಮಂತ್ರಿಗಳ ವಿಶ್ವಾಸವನ್ನು ಪಡೆದಿದ್ದವು. 
ಅವರು ಆಂಗ್ಲ ಹಾಗೂ ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡಬಲ್ಲವರಾದಾದ್ದರಿಂದ ಪ್ರಶ್ನೆಗಳಿಗೆ 
ಕೊಡುತ್ತಿದ್ದ ಉತ್ತರಗಳ ಮೇಲೆ ಉಪಪ್ರಶ್ನೆಗಳೇ ಬರುತ್ತಿರಲಿಲ್ಲ. 


1947ರಲ್ಲಿ ಭಾರತ ಸ್ವತಂತ್ರವಾದ ನಂತರ ರಾಜ್ಯದಲ್ಲಿ ರಾಜ್ಕಾಂಗ ರಚನಾ ಸಭೆ ರಚಿತವಾಗಿ, 
ಆದೇ ಅನಂತರ ಶಾಸನ ಸಭೆಯಾಗಿ ಪರಿವರ್ತಿತವಾದುದರಿಂದ ಪ್ರಜಾಪ್ರತಿನಿಧಿ ಸಭೆ ರದ್ದಾಗಿ 
ಅಧಿಕಾರ ಸದಸ್ಯತ್ವ ಹೋಯಿತು, ಖಾಸಗಿ ಅಧ್ಯಕ್ಷರೇ ಸಭೆಯ ಅಧ್ಯಕ್ಷತೆ ವಹಿಸುವಂತಾಗಿ, 
ಮಂತ್ರಿಗಳೇ ಉತ್ತರ ನೀಡುವ ಪದ್ಧಶಿ ಜಾರಿಗೆ ಬಂತು. ಆಗ ಶ್ರೀ ಮಲ್ಲಾರಾಧ್ಯರು ಅಧಿಕಾರಿಗಳಾಗಿದ್ದ 
ಜಾಗದಲ್ಲಿ ಕೂತು ಸಭೆಯ ಕಾರ್ಯಕಲಾಪಗಳನ್ನು ವೀಕ್ಷಿಸುತ್ತಿದ್ದರಲ್ಲದೆ ತಮ್ಮ ಮಂತ್ರಿಗಳಿಗೆ 
ಬೇಕಾದ ಸಲಹೆಗಳನ್ನು ನೀಡುತ್ತಿದ್ದರು. 1952 ರಲ್ಲೂ ಭಾರತ ರಾಜ್ಮಾಂಗದ ಮೇಲೆ ಹೊಸ 
ಪಾರ್ಲಿಮೆಂಟ್‌ ಹಾಗೂ ರಾಜ್ಯಗಳಲ್ಲೂ ಹೊಸ ಶಾಸನ ಸಬೆಗಳು ಅಸ್ತಿತ್ವಕ್ಕೆ ಬಂದಂತೆ ಮೈಸೂರು 
ರಾಜ್ಯದಲ್ಲೂ ಜಾರಿಗೆ ಬಂತು. 106 ಸದಸ್ಯರಿದ್ದ ವಿಧಾನಸಭೆಯ ಕಾಂಗ್ರೆಸ್‌ ಪಕ್ಷದ ನಾಯಕರಾಗಿ 
ಶ್ರೀ ಕೆ. ಹನುಮಂತಯ್ಯನವರು ಆಯ್ಕೆಯಾಗಿ ಚಿಕ್ಕದಾದರೂ ಚೊಕ್ಕ ಮಂತ್ರಿಮಂಡಲವನ್ನು 
ರಚಿಸಿ, ರಾಜ್ಯದಲ್ಲಿ ಕೆಲವು ಮುಖ್ಯ ಸುಧಾರಣೆಗಳನ್ನು ಜಾರಿಗೆ ತಂದರು. ಈ ಪೈಕಿ ಶೈಕ್ಷಣಿಕ 
ಸುಧಾರಣೆ ಮುಖ್ಯವಾದದ್ದು. ಆಗ ಶಿಕ್ಷಣ ಇಲಾಖೆಯ ಮಖ್ಯಾಧಿಕಾರಿಗಳಾಗಿದ್ದ ಶ್ರೀಯುತ 
ಜೆ.ಬಿ. ಮಲ್ಲಾರಾಧ್ಯರು ಅದರ ಕಾರ್ಯದರ್ಶಿಗಳಾಗಿ ಒಳ್ಳೆಯ ವರದಿ ಹೊರ ತರುವುದರಲ್ಲಿ 


ಪತಿಭಾವಂತ ಸಂಸದೀಯ ಪಟು 19 


ಪ್ರಮುಖ ಪಾತ್ರವಹಿಸಿದ್ದರು. ಅವರು ದಕ್ಷ ಹಾಗೂ ಮೇಧಾವಿ ಮುಖ್ಯಮಂತ್ರಿ 
ಶ್ರೀ ಹನುಮಂತಯ್ಯನವರ ವಿಶ್ವಾಸವನ್ನು ಗಳಿಸಿದ್ದರೆಂದರೆ ಅವರು ಎಂತಹ ದಕ್ಷ ಆಡಳಿತಗಾರರು 
ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 


ಶ್ರೀ ಮಲ್ಲಾರಾಧ್ಯರು 35 ವರ್ಷಗಳ ದೀರ್ಪ ಸರಕಾರಿ ಸೇವೆ ಮಾಡಿ ನಿವೃತ್ತರಾದ 
ನಂತರ 1957ರಲ್ಲಿ ಎರಡನೇ ಮಹಾ ಚುನಾವಣೆ ನೆಡೆಯಿತು. ಆಗ ಪ್ರಾಂತ ಪುನರ್ವಿಂಗಡಣೆಯಾಗಿ 
ಮೈಸೂರು ದೊಡ್ಡದಾಗಿತ್ತು. ಬೊಂಬಾಯಿಯ ನಾಲ್ಕು ಜಿಲ್ಲೆಗಳು, ಹೈದರಾಬಾದ್‌ (ಆಂದ್ರ) 
ರಾಜ್ಯದ 3 ಜಿಲ್ಲೆಗಳು, ಮದ್ರಾಸ್‌ (ತಮಿಳುನಾಡು), ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ 
ಕೊಳ್ಳೆಗಾಲ ತಾಲ್ಲೂಕ್‌ ಮತ್ತು ಕೊಡುಗು ಜಿಲ್ಲೆ ಮೈಸೂರಿಗೆ ಸೇರಿದ್ದು ವಿಶಾಲ ಮೈಸೂರು 
ರಾಜ್ಯವಾಗಿತ್ತು. ಅಂದು ರಾಜ್ಯದಲ್ಲಿ ಕಾಂಗ್ರೆಸಿನ ಪ್ರಭಾವ ಹೆಚ್ಚಾಗಿತ್ತು. ಹಲವು ವಿರೋಧ 
ಪಕ್ಷಗಳು ಇದ್ದರೂ ಸ್ವಲ್ಪ ಮಟ್ಟಿಗೆ ಪ್ರಬಲ ವಿರೋಧ ಪಕ್ಷ ಪಿ.ಎಸ್‌.ಪಿ.ಆಗಿತ್ತು. ಆಗತಾನೇ 
ನಿವೃತ್ತರಾದ ಶ್ರೀ ಮಲ್ಲಾರಾಧ್ಯರಿಗೂ ಒಂದು ಪಕ್ಷ ಬೇಕಾಗಿತ್ತು. ಪಿ.ಎಸ್‌.ಪಿಗೂ ಶ್ರೀ 
ಮಲ್ಲಾರಾಧ್ಯರಂತಹ 'ನಾಯಕರು ಬೇಕಾಗಿದ್ದುದರಿಂದ ಅವರು ಪಿ.ಎಸ್‌.ಪಿ. ಸೇರಿಕೊಂಡು 
ಮೈಸೂರು ಜಿಲ್ಲೆಯ ಬಳಿಕೆರೆ ಕ್ಷೇತ್ರದ ಅಭ್ಯರ್ಥಿಯಾದರು. ಆದರೆ ಅಲ್ಲಿ ಪ್ರಬಲ ತ್ರಿಕೋಣ 
ಸ್ಪರ್ಧೆ ನಡೆದುದರಿಂದ ಪಕ್ಷೇತರ ಉಮೇದುವಾರರಾದ ಶ್ರೀ ಚಿನ್ನಸ್ವಾಮಿಯವರಿಗೆ ಶ್ರೀ 
ಮಲ್ಲಾರಾಧ್ಯರು ಪರಾಜಿತರಾದರು. ಇವರಿಂದ ರಾಜ್ಯದ ವಿಧಾನ ಸಭೆಗೆ ದಕ್ಷ ಸಂಸದೀಯ 
ಪಟುವೊಬ್ಬರ ಪ್ರವೇಶ ನಿರಾಕರಿಸಿದಂತಾಯಿತು. ಆದರೆ ಈ ಶೂನ್ಯತೆ ಬಹುಕಾಲ ಉಳಿಯಲಿಲ್ಲ. 
ನಂಜನಗೂಡು ಕ್ಷೇತ್ರದಿಂದ 1957 ರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿದ್ದ ಶ್ರೀ 
ಮಹಾದೇವಯ್ಯನವರು ಕೆಲವೇ ತಿಂಗಳುಗಳಲ್ಲಿ ನಂಜನಗೂಡಿನಿಂದ ಮೈಸೂರಿಗೆ ಕಾರಿನಲ್ಲಿ 
ಬರುತ್ತಿದ್ದಾಗ ಅಪಘಾತಕ್ಕೀಡಾಗಿ ಅಕಾಲ ಮರಣಕ್ಕೆ ತುತ್ತಾದುದು ವಿಷಾದನೀಯ. ಈ ಘಟನೆಯ 
ಹಿನ್ನಲೆಯಲ್ಲಿ ಅದೇ ನವಂಬರ್‌ ತಿಂಗಳಲ್ಲಿ ನಡೆದ ಉಪಚುನಾವಣೆಗೆ ಪಿ.ಎಸ್‌. ಪಿ ಯವರು 
ಶ್ರೀ ಮಲ್ಲಾರಾಧ್ಯರನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆಮಾಡಿದರು. ಬಿರುಸಿನ ಚುನಾವಣೆಯಲ್ಲಿ ಶ್ರೀ 
ಮಲ್ಪಾರಾಧ್ಯರು ಕಾಂಗ್ರೆಸಿನ ಶ್ರೀ ಎನ್‌ .ರಾಚಯ್ಯನವರನ್ನು ಸೋಲಿಸಿ ವಿಧಾನ ಸಭೆ ಪ್ರವೇಶಿಸಿದರು. 
ಅಲ್ಲಿ ಅವರು ವಿಶೇಷ ರೀತಿಯ ಪ್ರತಿಭೆಯನ್ನು ಪ್ರದರ್ಶಿಸಿ ಉತ್ತಮ ಹಾಗೂ ಆದರ್ಶ ಸಂಸದೀಯ 
ಪಟು ಎಂಬ ಖ್ಯಾತಿಗೆ ಒಳಗಾದರು. 


ಅಂದಿನ ಶಾಸನ ಸಭೆಯಲ್ಲಿ ಮಲ್ಲಾರಾಧ್ಯರು ಹಾಕುತ್ತಿದ್ದ ಪ್ರಶ್ನೆಗಳು ಮತ್ತು ಉಪ ಪ್ರಶ್ನೆ 
ಅರ್ಥಗರ್ಭಿತವಾಗಿರುತ್ತಿತ್ತು. ಹಾಗೆಯೇ ರಾಜ್ಯಪಾಲರ ಭಾಷಣಕ್ಕಾಗಿ ವಂದನೆಯನ್ನರ್ಪಿಸುವ 
ನಿರ್ಣಯ ಹಾಗೂ ಆಯವ್ಯಯದ ಮೇಲೆ ಅವರು ತಮ್ಮ35 ವರ್ಷಗಳ ಆಡಳಿತಾನುಭವದಿಂದ 
ಉತ್ತಮ ಸಲಹೆ, ಸೂಚನೆ ನೀಡುತ್ತಿದ್ದರು. ಶ್ರೀ ಮಲ್ಲಾರಾಧ್ಯರ ಭಾಷಣವೆಂದರೆ ಮಂತ್ರಿಗಳು 
ಸದಸ್ಯರು ಹಾಗೂ ಅಧಿಕಾರಿಗಳಿಂದ ಗ್ಯಾಲರಿ ತುಂಬಿರುತ್ತಿತ್ತು. ಅವರು ವಿಧಾನ ಸಭೆಯಲ್ಲಿ 
ಪಿ.ಎಸ್‌.ಪಿಯ ನಾಯಕನಾಗಿಯೂ ಕೆಲಸ ನಿರ್ವಹಿಸಿದರು. ಶಾಸಕನಾದವನಿಗೆ ಮಾತಿನ ಕೌಶಲ್ಯ, 
ಜ್ಞಾನ ಭಂಡಾರತೆ ವಿಶಾಲತೆ ಮಾತ್ರ ಇದ್ದರೆ ಸಾಲದು. ಆತ ಜನಪ್ರಿಯನಾಗಬೇಕಾದರೆ ಕ್ಷೇತ್ರದ 


ಛೀ ko 
eT 3 ps 
1 ke ) sy ತ್ರ P, 
H IC xi 1 ಫಿ Ie (9 
€) 13 [| 4 13 v 
3 gp f 1 I 5) {3 
Kw Cu 4 B ನ 
( (2 3} ಇರ") pb f [ed 
Be BB { [F) py 
B85 ೧ ಇ ಆ 
ಬಣ W ww [i ¥%) 1 p 
wp ಬ 4B i 
HW pe 1}- 1 ಮ PS 
Cp 5p 3 1] ಗಗ K 
[3 « J. » ( 
bey 4 _ EE 
I p py . f pe: 
೫ 2 1 px { 
GES ಗ sf HM 
b 4 Bu ದು 5 ಬ 3 ke (e 
PUN Org 
ಬಿ AEGIS i 
NE AT 1 2 p 5 % ke 1, [s a 
i ; bob fH i BETS sl 
2 j < 415K £, eS % 
py 5 8 4 § 4 4 3 f 5) ದ 
4] A EE f 
py ) | p: ಸ ೨ 0 1 1s) 0 3 WR 
‘ y 0% f A a UR 
J } It He HC pl W ೨ fe f A ದೆ h- iD} 
K y 4 f p: 1) po |, 1 j ಸ B 4 
/ De ಸಿರ Wy ) ಸ 
f RE [2 i p Hn [f: Ke 
' 9) pe $» ಮಾ 1) ಲ 4 * IR ly ps: 4 1 
1) ft 4 [5 139 { Y. B 1 1 ಜಿ 1 
7 ep 0 yD |e. 
Ke H i 7 13 12 ” a Fy [i R p 
[®) ys no Vv) © 13 f f A 
5 yO | -% 1) 4 
p a 
ಗ್‌ p ಸ ಸ 


ಪತಿಭಾವಂತ ಸಂಸದೀಯ ಪಟು 21 


ಸಿಂಡಿಕೇಟ್‌ ಸದಸ್ಯರಾಗಿದ್ದರು. ಇವರೇ ಈ ಮೇಳದ ಪ್ರಧಾನ ಕಾರ್ಯದರ್ಶಿಗಳೂ ಕೂಡ, 

ಮೇಳದ ಸಿದ್ದತೆ ಎಲ್ಲ ಇವರದೆ ಆಗಿದ್ದರಿಂದ ಕಲಾತಕ್ಷವಾಗಿ ಸಿದ್ಧತೆ ಮಾಡಿದ್ದರು. ಮಹಾರಾಜ 

ಕಾಲೇಜಿನ ಆಟದ ಮೈದಾನ ಆರಾಧ್ಯರ ಪ್ರೀತಿಯ ತಾಣವಾಗಿತ್ತು ಈ ಸ್ಥಳದಲ್ಲಿ ಅದೆಷ್ಟು ವೇಳೆ 

ಇವರು ಕ್ರೀಡೆಗಳಲ್ಲಿ ಕಳೆದಿದ್ದರೋ? ಈ ಆಟದ ಮೈದಾನ ಏಕಲವ್ಯ ನಗರವಾಗಿ ಮಾರ್ಪಟ್ರಿತ್ತು. 

ಮೈದಾನದ ಸುತ್ತಲೂ ತಡಿಕೆ ಗರಿಗಳಿಂದ ಮರೆ ಮಾಡಲಾಗಿತ್ತು. ಒಂದೆಡೆ ಪ್ರಧಾನವಾಗಿ 

ಮಹಾದ್ವಾರ. ಅದೂ ಕರ್ನಾಟಕದ ಸಂಸ್ಕೃತಿಯ ಪ್ರತೀಕವಾಗಿ ಚಿತ್ತಾರದಿಂದ ಕೂಡಿ 

ಆಕರ್ಷಿಸುವಂತಿತ್ತು ಎಂಬುದಾಗಿ ತಿಳಿದು ಬರುತ್ತದೆ. ಒಳಭಾಗದ ಮೈದಾನದಲ್ಲಿ ಯುವಕ - 

ಯುವತಿಯರ ಬಿಡಾರಕ್ಕೆ ಸಾಲು - ಸಾಲುಗಳ ವಿಶ್ರಾಂತಿ ಕೋಣೆಗಳು, ಊಟ ಉಪಹಾರಗಳ 

ವ್ಯವಸ್ಥೆಯೂ ತುಂಬಾ ಚಿನ್ನಾಗಿತ್ತು. ಮಲ್ಲಾರಾಧ್ಯರ ಶಿಸ್ತು, ಅಚ್ಚು ಕಟ್ಟುತನಕ್ಕೆ ಇದು ಸಾಕ್ಷಿಯಾಗಿತ್ತು. 

ಭಾರತದ ಎಲ್ಲಾ ವಿಶ್ವವಿದ್ಯಾನಿಯಗಳಿಂದ ಆಗಮಿಸಿದ್ದ ಯುವ ಜನರನ್ನು ಆಹ್ಹಾನಿಸಿದ್ದರು. ಇವರು 

ನಡೆಸಿಕೊಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಗರದ ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರಕಲಿಲ್ಲ. 

ಇದಕ್ಕೆ ಸಳಾಭಾವವೇ ಮುಖ್ಯ ಕಾರಣವಾಗಿತ್ತು. ನಿರಾಶೆಗೊಂಡ ವಿದ್ಮಾರ್ಥಿಗಳು ರೊಚ್ಚಿಗೆದ್ದರು. 

ಇದಕ್ಕೆ ಕೆಲವರ ಪ್ರಚೋದನೆಯೂ ಇದ್ದಿತು. ರೊಚ್ಚಿಗೆದ್ದ ತಿಳಿಗೇಡಿಗಳು ತಡಿಕೆ ಗರಿಗಳಿಗೆ ಬೆಂಕಿ 

ಇಟ್ಟದು ಆಗ ಮಲ್ಲಾರಾಧ್ಯರು ತೋರಿದ ತಾಳ್ಮೆ- ಸಾಹಸ - ಧೈರ್ಯ ನಿಜಕ್ಕೂ ಮೆಚ್ಚುವಂತಹದ್ದು. 

ಆಗಬೇಕಾಗಿದ್ದ ದೊಡ್ಡ ನಷ್ಟ ತಪ್ರಿತು. ಆದರೂ ಪ್ಲೆರಿಂಗ್‌ ನಡೆಯಿತು. ಹಾಲು ಮಾರುವವನೊಬ್ಬ 
ಗುಂಡಿಗೆ ಬಲಿಯಾದ. ಈ ಮೇಳದ ಅಂಗವಾಗಿ ಚಿತ್ರಕಲಾ ಪ್ರದರ್ಶನ ಏರ್ಪಾಟಿಗೆ ಆರಾಧ್ಯರು 

ನಡೆಸಿದ ಶ್ರಮ ಅಪಾರವಾಗಿತ್ತು. ಈ ಪ್ರದರ್ಶನ ಅಂದು ರಾತ್ರಿ ಆಗ್ನಿ ಸ್ಪರ್ಶವಾಗುವುದನ್ನು 
ಮಲ್ಲಾರಾಧ್ಯರು ತಪ್ರಿಸಿದ್ದು ನಿಜಕ್ಕೂ ಮರೆಯಲಾರದ ಘಟನೆಯಾಗಿದೆ. ಅವರ ಮೇಧಾಶಕ್ತಿ 
ಹಾಗೂ ದೇಹಶಕ್ತಿ ಎರಡನ್ನೂ ಕಂಡ ಜನರು ಅವರೊಬ್ಬರು ಪರಾಕ್ರಮ ವೀರಪಟು ಎಂದೇ 

ಬಾವಿಸುವಂತಾಯಿತು. ಈ ಸಂದರ್ಭದಲ್ಲಿ ಮಲ್ಲಾರಾಭ್ಯರ ಸಾಹಸ ವರ್ಣಾನಾತೀತ. ಕುಲಪತಿ 

ಭವನದಿಂದ ಮಲ್ಲಾರಾಧ್ಯರ ಕಾರು ಕ್ರಾಫರ್ಡ್‌ ಹಾಲ್‌ ಕಡೆ ಬರುತ್ತಿತ್ತು. ದಾರಿಯ ನಡುವೆ 

ಓರಿಯಂಟಲ್‌ ಲೈಬ್ರರಿ ಬಳಿ ವಿದ್ಯಾರ್ಥಿ ಪುಂಡರ ಗುಂಪು ಅವರನ್ನು ಕಾರಿನ ಸಮೇತ ತಡೆದು 

ನಿಲ್ಲಿಸಿದರು. ಮಲ್ಲಾರಾಧ್ಯರನ್ನು ಮರದ ಕೆಳೆಗೆ ಕರೆತಂದು ನಿಲ್ಲಿಸಿದರು. ಏನೇನೋ ಪ್ರಶ್ನೆಹಾಕಿದರು. 

ಕೆಲವು ತುಂಟರು ಕಲ್ಲುತೂರಿದರು ತಮ್ಮಮೈಮೇಲೆ ಬಿದ್ದ ಕಲ್ಲು ತುಣುಕುಗಳನ್ನು ಮಲ್ಲಾರಾಧ್ಯರು 

ಜೇಬಿಗೆ ಇಳಿಬಿಟ್ಟು ಸಂಭಾಷಣೆ ಮುಂದುವರಿಸಿದರು ಸೂಕ್ತ ಉತ್ತರ ಕೊಟ್ಟು ಆ ಸಂದರ್ಭವನ್ನು 
ಸೂಕ್ಷ ವಾಗಿ ತಿಳಿಯಾಗಿಸಿದರು. ಅಂದು ಅವರು ತೋರಿದ ದೈರ್ಯ ಸಾಹಸ ಬಗ್ಗೆ ಹೆಮ್ಮೆ 
ಎನಿಸುತ್ತದೆ. 


ಮಲ್ಲಾರಾಧ್ಯರು ತಮ್ಮ ಜೊತೆ ಆಟಗಾರನ ಬಗ್ಗೆ ತೋರಿದ ಪ್ರೀತಿ - ಗೌರವ 
ತೀವ್ರವಾದುದು. ಮಲ್ಲಾರಾಧ್ಯರು ಡಿ.ಪಿ.ಐ. ಆಗಿದ್ದ ಸಂದರ್ಭ ಇವರ ಆಪ್ತಮಿತ್ತರಾಗಿದ ಕೃಷ್ಣಸ್ವಾಮಿ 
ಅಯ್ಯಂಗಾರ್‌ “ತಾಪತ್ರಯ ಅಯ್ಯಂಗಾರ್‌” ಎಂದೇ ಪ್ರಸಿದ್ಧರಾಗಿದ್ದರು. ಇವರು ಹಾಗೂ 
ಮಖ್ಲಾರಾಧ್ಯರು ಫಟ್‌ಬಾಲ್‌ ಆಟದಲ್ಲಿ ಪ್ರಸಿದ್ಧರಾಗಿದ್ದರು. ಇವರಿಬ್ಬರಿಗೂ ಅತಿಯಾದ ಸ್ನೇಹ 
ಬಾಂಭೆವ್ಯವಿತ್ತು. 


ಗಿ 


22 ಮಲ್ಲಾರಾಧ್ಧ 


ಕೃಷ್ಣನ್ತಾಮಿ ಅಯ್ಯಂಗಾರ್‌ ಹಾಸನದ ಹೈಸ್ಕೂಲಿನಲ್ಲಿ ಹೆಡ್‌ ಮಾಸ್ಟರ್‌ ಆಗಿದ್ದರು. ಒಂದು 
ದಿನ ಇವರ ಬಗ್ಗೆ ಓರ್ವ ಉಪಾಧ್ಯಾಯ ಮಲ್ಪಾರಾಧ್ಯರಲ್ಲಿಗೆ ಹೋಗಿ ತರಲೆ ಅರ್ಜಿಸಿಲ್ಲಿಸಿದ್ದ. 
ಆಗ ಮಲ್ಲಾರಾಧ್ಯರಿಗೆ ಅದನ್ನು ನಂಬಲಾಗಲಿಲ್ಲ “ನಮ್ಮ ಅಯ್ಯಂಗಾರ್‌ ಅಂಥ ಚಲ್ಲರೆ 
ಮಾಡೋರಲ್ಲ. ನಾವಿಬ್ಬರೂ ಒಂದೆ ತಟ್ಟೆಯಲ್ಲಿ ಊಟ ಮಾಡಿದವರು, ಅವರು ಬದಲು 
ನಿನ್ನನ್ನೆ ಶಿಕ್ಷೆಗೆ ಗುರಿಪಡಿಸುತ್ತೇನೆ ಜೋಕೆ” ಎಂದು ಹೇಳಿ ಕಳಿಸಿದ್ದರೆಂಬುದಾಗಿ ತಿಳಿದುಬರುತ್ತದೆ. 


ಕೆಲವಾರು ದಿನಗಳ ನಂತರ ಕೃಷ್ಣಸ್ತಾಮಿ ಅಯ್ಯಂಗಾರ್‌ರು ಡಿ.ಪಿ.ಐ ಮಲ್ಪಾರಾಧ್ಯರನ್ನು 
ಭೇಟಿಮಾಡಿ “ಏನು ಆರಾಧ್ಯ ಈರೆ ಬಡ ಅಯ್ಯಂಗಾರನ್ನು ಮುಳಗಿಸಿ ಬಿಡ್ತರೋ ಏನೋ” 
ಎಂದು ರಾಗ ಎಳೆದರಂತೆ “ಕೂತ್ಕೊಳ್ಳಿ, ಕಾಫಿ ಕುಡಿಯಿರಿ ಮೊದಲು, ನಿನ್ನ ಮೇಲೆ ಚಾಡಿ 
ಹೇಳಲು ಬಂದವನನ್ನು ವರ್ಗ ಮಾಡಿದ್ದೇನೆ; ಅದಿಲ್ರಿ ನೀನು ಮುಂದಿನ ನಾಟಕ ಆಡೋವಾಗ 
ನನ್ನ ಕರಿದಿದ್ರೆ ನೋಡು! ಕತ್ತು ಕಿತ್ತು ಬಿಡ್ಡೀನಿ” ಎಂದು ಹಾಸ್ಯ ಮಾಡಿ ನಗೆಯಾಡಿದರಂತೆ. 


ಆರಾಧ್ಯರು ಕೃಷ್ಣಸ್ವಾಮಿ ಅಯ್ಯಂಗಾರರು ಪರಮ ಮಿತ್ರರಾಗಿದ್ದರು. ಒಬ್ಬರನೊಬ್ಬರು 
ಚೆನ್ನಾಗಿ ಅರಿತುಕೊಂಡಿದ್ದರು. ವರದಚಾರ್ಯರ ನಾಟಕಗಳನ್ನು ಜೊತೆಯಲ್ಲಿ ನೋಡುತ್ತಿದ್ದರಂತೆ, 
ಅದೂ ನಾಲ್ಕಾಣಿ ಜಾಗ ಖಾಯಂ ಇವರಿಗೆ. ಮಲ್ಲಾರಾಧ್ಯರು ಉನ್ನತ ಅಧಿಕಾರಕ್ಕೇರಿದರೂ 
ಕೂಡ ಸ್ನೇಹಿತರ ವಿಶ್ವಾಸ ಉಳಿಸಿಕೊಂಡು ಬಂದಿದ್ದರು “ಅಧಿಕಾರ ಸ್ಥಾನಮಾನ ಯಾವುದೂ 
ಸ್ನೇಹಕ್ಕಿಂತ ದೊಡ್ಡದಲ್ಲ” ಎಂಬುದಕ್ಕೆ ಇದೊಂದು ಸಾಕ್ಷಿ. 


ಮಹಾರಾಜ ಕಾಲೇಜಿನ ಶತಮಾನೋತ್ಸವ ಸಮಿತಿಗೆ ಕಾರ್ಯದರ್ಶಿಗಳು 
ಪಾರ್ಥಸಾರಥಿಗಳಾಗಿದ್ದರು. ಇವರು ಹಾಗೂ ಮಲ್ಲಾರಾಧ್ಯರು ಟೆನ್ನಿಸ್‌ ಕ್ರೀಡಾ ಪಟುಗಳಾಗಿದ್ದರು. 
ಮುಂದೆ ಮಲ್ಲಾರಾಧ್ಯರು ಡಿ.ಪಿ.ಐ. ಯಾದರು. ಒಮ್ಮೆ ಮೈಸೂರಿಗೆ ಆರಾಧ್ಯರು ಬಂದಾಗ 
“ಆರಾಧ್ಯರೆ ಬನ್ನಿ ಸ್ವಾಮಿ” ಎಂದು ಬಹಳ ಗೌರವ ತೋರಿ ಪಾರ್ಥಸಾರಧಿಗಳು ಆಹ್ಹಾನಿಸಿದರಂತೆ. 
ಆಗ ಆರಾಧ್ಯರು “ಲೋಪಾಚು, ಯಾವತ್ತಿನಿಂದಾನೋ ನಿನಗೆ ಮಲ್ಲಾರಾಧ್ಯ ಆದೆ ? ಈಗಲೂ 
ಅದೇ ಜೆ.ಬಿ.ಎಂ. ಕಣೋ” ಎಂದು ತಮನ್ನು ಹಿಂದೆ ಸಲಿಗೆಯಿಂದ ಕರೆಯುತ್ತಿದ್ದನ್ನು ಮಿತ್ರನಿಗೆ 
ನೆನಪು ಮಾಡಿಕೊಟ್ಟರಂತೆ. ಆರಾಧ್ಯರು ಮಹಾರಾಜ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ 
ಎಸ್‌.ಎ.ಶ್ರೀನಿವಾಸನ್‌ (ಚಾಮಿ) ಮತ್ತು ಎಂ.ಚೆನ್ನಸ್ತಾಮಿ ಅವರ ಜೊತೆ ಸೇರಿಕೊಂಡು ಮೈಸೂರು 
ಕ್ರಿಕೆಟ್‌ ಅಸೋಸಿಯೇಷನ್‌ ಸಂಸ್ಥೆ ಕಟ್ಟಿ ಚೈತನ್ಯ ತಂದು ಕೊಟ್ಟರು ಆರಾಧ್ಯರ ಜೊತೆ ಬಿಡ್ತ್‌ 
ಇನ್ಟೇಟು) ಆಟ ಆಡುತ್ತಿದ್ದ ಪಾರ್ಥ ಸಾರಧಿಗಳ ಜೊತೆಗೆ, ಆಟದ ಉದ್ದಕ್ಕೂ ಮಲ್ಲಾರಾಧ್ಯರು 
ನಗುನಗುತ್ತಾ ಕಾಲ ಕಳೆಯುತ್ತಿದ್ದಂತೆ. ಮಲಾರಾಧ್ಯರು ಹಾಗೂ ಸಹೋದರರು ಒಟ್ಟುಗೂಡಿ 
ಫುಟ್‌ಬಾಲ್‌ ಆಡುತ್ತಿದ್ದರು. ಮೈಸೂರಿನ ಚಾಂಪಿಯನ್‌ರಾಗಿದ್ದರು. ಅದರಲ್ಲೂ ಟೆನ್ನಿಸ್‌ ಆಟದಲ್ಲಿ 
ಮಲ್ಲಾರಾಧ್ಯರು ಚಾಂಪಿಯನ್‌ ಆಗಿದ್ದರು. ಇಷ್ಟೆಲ್ಲ ಅನುಭವದಿಂದಾಗಿ ಮಲ್ಲಾರಾಧ್ಯರು ಸ್ಟೇಟ್‌ 
ಕೌನ್ಸಿಲ್‌ ಅದ್ಯಕ್ಷರಾಗಿ ಆಯ್ಕೆಯಾಗಿದರು. ಆಗ ಅವರಿಂದ ಅಪಾರ ಸೇವೆ ದೊರಕುವಂತಾಯಿತು. 


ಅಂದಿನ ಮಹಾರಾಜ ಕಾಲೇಜಿನ ಫುಟ್‌ಬಾಲ್‌ ಆಟದಲ್ಲಿ ಮಲ್ಲಾರಾಧ್ಯರೂ ಹಾಗೂ 
ಇವರ ಸಹೋದರ ಜೆ.ಬಿ. ಕುಮಾರಾಧ್ಯರು ಎದ್ದು ತೋರುತ್ತಿದ್ದರು. ಅಪ್ರತಿಮ ಆಟಗಾರರಾಗಿದ್ದರು. 


ಪತಿಭಾವಂತ ಸಂಸದೀಯ ಪಟು 23 


ಸಾಂಪ್ರದಾಯಿಕ ಸುಸಂಸ್ಕೃತ ಮನೆತನದ ಇವರಿಗೆ ತಲೆಯಲ್ಲಿ ಜುಟ್ಟು ನೇತಾಡುತ್ತಿದ್ದವು, ಆಟದ 
ನಡುವೆ ಪ್ರೇಕ್ಷಕರಿಗೆ ಇವರು ಜುಟ್ಟು ಕುಣಿಯುವುದನ್ನು ನೋಡಿ ನಗೆತರಿಸುತ್ತಿತ್ತು. ಆಗಿನ ಇವರ 
ಪಟ್‌ಬಾಲ್‌ ಆಟ ನೋಡಲು ಎಲ್ಲಿಲ್ಲದ ಜನ ಸೇರುತ್ತಿದ್ದರು. ಇದಕ್ಕೆ ಕಾರಣವು ಇತ್ತು. ಇವರ 
ಟೀಮಿನಲ್ಲಿ ಉತ್ತಮ ಆಟಗಾರರು ಇದ್ದರು. ಬಿ.ಜೆ. ಆರ್‌. ನಾಯ್ದು ಗೋಲ್‌ ಕೀಪರ್‌, 
ಕೆ.ಕೃಷ್ಣಸ್ಟಾಮಿ ಅಯ್ಯಂಗಾರ್‌ ಮತ್ತು ಸುಂದರ ಸಾಧು- ಪುಲ್‌ಬ್ಯಾಕ್‌ಗಳು, ಜೆ.ಬಿ.ಕುಮಾರಾರಾಧ್ಯ 
ಮತ್ತು ಎಂ.ನರಸಿಂಹಯ್ಯ - ಆಫ್‌ ಬ್ಯಾರಕ್‌ಗಳು; ಮಹಮದ್‌ (ಪಾಷಾ) - ಸೆಂಟರ್‌ - 
ಫಾರ್‌ವರ್ಡ್‌ (ಕ್ಕಾಪುನ್‌), ಎಲ್‌ .ಮುನಿಸ್ತಾಮಿ, ಜೆ.ಬಿ. ಮಲ್ಲಾರಾಧ್ಯ ಮತ್ತು ಕೆ.ಎನ್‌. 
ಪದ್ಮನಾಭಯ್ಯ - ಪಾರ್‌ವರ್ಡ್‌ಗಳಾಗಿದ್ದ ಇವರೆಲ್ಲರ ಆಟ ನೋಡಲು ಜನ ಕಿಕ್ಕಿರಿದು ಸೇರುತ್ತಿದ್ದರು. 
ಇವರ ಟೀಮ್‌ ಎಲ್ಲೆಲ್ಲೂ ಜಯಗಳಿಸಿ ಪ್ರಸಿದ್ಧವಾಯಿತು. 


ಮಲ್ಲಾರಾಧ್ಯರು ಟೆನ್ನಿಸ್‌ ಆಟದಲ್ಲೂ ನಿಪುಣರಾಗಿದ್ದರು. ಇವರನ್ನು ಟೆನ್ನಿಸ್‌ ಕೋರ್ಟಿನಲ್ಲಿ 
ನೋಡಬೇಕಿತ್ತು. ಎತ್ತರದ ದೇಹ ಮೋಹಕ ಮುಖ ಭಾವ ಆ ಹಸಿರು ಬನಸಿರಿಯ ಹಿನ್ನೆಲೆಯಲ್ಲಿ 
ಆಕರ್ಷಕವಾಗಿ ತೋರುತ್ತಿದರು. ಪ್ರೇಕ್ಷಕರೆಲ್ಲರ ದೃಷ್ಟಿ ಆರಾಧ್ಯರ ಮೇಲೆ ಕೇಂದ್ರಿಕ್ಕತವಾಗಿತ್ತು. 


ಶ್ರೀಯುತರು ಚಿಕ್ಕವರಿಂದಲೂ ಅಭ್ಯಾಸ, ಕಲೆ ಹಾಗೂ ಕ್ರೀಡೆಯಲ್ಲಿ ಸಮಾನದ 
ಆಸಕ್ತಿಯುಳ್ಳವರಾಗಿದ್ದರು ಓಟದಲ್ಲಿ ಜಿಗಿತದಲ್ಲಿ ಎಸೆತದಲ್ಲಿ, ಕುಸ್ತಿಯಲ್ಲಿ ಗಲ್ಫ್‌ ಆಟದಲ್ಲಿ 
ಕುದುರೆ ಸವಾರಿಯಲ್ಲಿ (ದಿನಕ್ಕೆ 5-6 ಮೈಲಿಗಳ ಸವಾರಿ) ಇವರಿಗೆ ಸರಿಸಾಟಿ ಯಾರು ಇರಲಿಲ್ಲ. 
ಇದಕ್ಕೆ ಮಲ್ಲಾರಾಧ್ಯರ ಅದ್ಭುತ ದೇಹಶಕ್ತಿಯೇ ಕಾರಣವಾಗಿತ್ತು. ಮಲ್ಲಾರಾಧ್ಯರ ಮೇಧಾಶಕ್ತಿ 
ಎಷ್ಟು ದೊಡ್ಡದಾಗಿತ್ತೋ ಅಷ್ಟೇ ದೊಡ್ಡದಾಗಿತ್ತು ಇವರ ದೈಹಿಕ ಶಕ್ತಿ. ಇವೆರಡೂ ಇವರಲ್ಲಿ 
ಸಾಮರಸ್ಯವನ್ನು ಸಾಧಿಸಿದಂತಿದ್ದವು. 


ಆರಾಧ್ಯರು ಸ್ನೇಹಮಯಿಗಳಾಗಿದ್ದರು. ಜೊತೆ ಆಟಗಾರರಲ್ಲಿ ಅಪಾರ ಗೌರವ ಪ್ರೀತಿ 
ತೋರುತ್ತಿದ್ದರು. ಅನೇಕರಿಗೆ ಸಹಾಯ ಮಾಡುತ್ತಿದ್ದ ಆರಾಧ್ಯರು ದೈವ ಭಕ್ತದಾಗಿದ್ದರು. ಯಾರಾದರೂ 
ಅವರನ್ನು ಭೇಟಿಮಾಡಲು ಹೋದರೆ “ಆರಾಧ್ಯರು ಪೂಜೆಯಲ್ಲಿದ್ದಾರೆ” ಎಂಬ ಮನೆಯವರ 
ನುಡಿ ಕೇಳಿ ಬರುತ್ತಿದುದು ಸಾಮಾನ್ಯವಾಗಿತ್ತು. ಶ್ರೀಯುತರಿಗೆ ಮಸಾಲೆ ದೋಸೆ ಬಹಳ ಪ್ರಿಯವಾದ 


ತಿನಿಸಾಗಿತ್ತು. ಆಟಗಳ ನಡುವೆ ಮಸಾಲೆ ದೋಸೆಗಳು ಇವರಿಗೆ ಬೇಕಿತ್ತು. ಶುದ್ಧಸಸ್ಯಹಾರಿ 
ಇವರಾಗಿದ್ದರು ಹಾಗೂ ಒಳ್ಳೆಯ ಇಂಗ್ಲೀಷ್‌ ಬರಹ ಇವರದಾಗಿತ್ತು. 


ಶ್ರೀಯುತರು ತಾವು ಅಧಿಕಾರದಿಂದ ನಿವೃತ್ತರಾದ ಮೇಲೆ ಜೀವನ ಪರ್ಯಂತ ವಿವಿಧ 
ಕ್ರೀಡೆಗಳಲ್ಲಿ ಆಸಕ್ತಿ ಅಭಿರುಚಿ ಬೆಳೆಸಿಕೊಂಡರು. 


ಮೈಸೂರು ರಾಜ್ಯದ ಕೀಡಾ ಸಮಿತಿಯ ಸದಸ್ಯರಾಗಿ ಅನೇಕ ವರ್ಷಗಳ ಕಾಲ 
ಅವಿಶ್ರಾಂತವಾಗಿ ಪ್ರಾಮಾಣಿಕವಾಗಿ ದುಡಿದರು. ಎಂಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ 
ದಕ್ಷತೆಯಿಂದ ಕ್ರೀಡೆಗಳ ಅಭಿವೃದ್ಧಿ ಮಾಡಿದರು. ಇವರು ಅಧ್ಯಕ್ಷರಾದ ನಂತರ ವಿಶಾಲ ಮೈಸೂರು 
ಕ್ರೀಡಾಧಿವೇಶನವನ್ನು ಪ್ರಪ್ರಥಮವಾಗಿ ಕರೆದು ಅದರ ಯಶಸ್ವಿಗೆ ಕಾರಣಪುರುಷರಾದರು. ಅಖಿಲ 
ಭಾರತ ಕ್ರೀಡಾ ಸಮಿತಿಯ ಅಧ್ಯಕ್ಷರಾದ ಪಾಟಿಯಾಲ (ಮಾಜಿ) ಮಹಾರಾಜರು ಈ 


24 ಮಲ್ಲಾರಾಧ್ವ 


ಅಧಿವೇಶನವನ್ನು ಉದ್ಬಾ.ಟಿಸಿದರು. ಇವರು ಮಲ್ಲಾರಾಧ್ಯರ ಕ್ರೀಡಾಪ್ರೇಮ, ಸಂಘಟನೆ, ಕಾರ್ಯ 
ತತ್ವರತೆ ಬಗ್ಗೆ ಹೃದಯ ತುಂಬಿ ಕೊಂಡಾಡಿದರು. ಕ್ರೀಡೆಯ ಅಭಿವೃದ್ದಿಗಾಗಿ ಒಂದು ಕೋಟಿ 
ರೂಪಾಯಿಗಳ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿದ ರೂವಾರಿ ಮಲ್ಲಾರಾಧ್ಯರು. 


ಶಿಕ್ಷಣ ಪರಿಪೂರ್ಣವಾಗುವಂತಾಗಲು ಬುದ್ಧಿಶಕ್ತಿಯ ವಿಕಾಸಕ್ಕೆ ಶಿಕ್ಷಣದಲ್ಲಿ ಅವಕಾಶ 
ಮಾಡಿಕೊಟ್ಟಿರುವಂತೆ ದೈಹಿಕ ಶಕ್ತಿಯ ದಾರ್ಡ್ಯತೆಗೂ ಶಿಕ್ಷಣದಲ್ಲಿ ಅವಕಾಶಮಾಡಿಕೊಡುವುದು 
ಉಚಿತ ಎಂಬುದನ್ನು ಮಲ್ಲಾರಾಧ್ಯರು ತಮ್ಮಅನೇಕ ಭಾಷಣ ಮತ್ತು ತಮ್ಮಬರಹಗಳ ಮೂಲಕ 
ಜನತೆಗೆ ಮನದಟ್ಟು ಮಾಡಿಕೊಟ್ಟರು. ಫಟ್‌ ಬಾಲ್‌, ಹಾಕಿ, ಕ್ರಿಕೆಟ್‌, ಟೆನ್ನಿಸ್‌, ವಾಲಿಬಾಲ್‌, 
ಓಡುವುದು, ವ್ಯಾಯಾಮ, ಆಸನ, ಕುಸ್ತಿ ಮೊದಲಾದವುಗಳಿಗೂ ಸಮಾನ ಆದ್ಯತೆ 
ನೀಡಬೇಕೆಂಬುದನ್ನು ಆಗಾಗ ಪ್ರತಿಪಾದಿಸುತ್ತಾ ಬಂದರು, ಇದರಿಂದಾಗಿ ಎಲ್ಲಾ 
ಶಾಲಾ-ಕಾಲೇಜುಗಳಲ್ಲೂ ವ್ಯಾಯಾಮ ಶಿಕ್ಷಣ ತರಬೇತಿ ನೋಡುವಂತಾಯಿತು. 


ವಿಶ್ರಾಂತ ಮಹಾದಂಡನಾಯಕ ಜನರಲ್‌ ಕಾರಿಯಪ್ಪನವರು ಅಖಿಲ ಭಾರತ ಕ್ರೀಡಾ 
ಮಂಡಲಿಯ ಅಧ್ಯಕ್ಷರಾಗಿದ್ದರು. ಇವರಿಂದ ತೆರವಾದ ಈ ಸ್ಥಾನ ಮಲ್ಲಾರಾಧ್ಯರಿಗೆ ಲಭ್ಯವಾಯಿತು. 
ಈ ಮೊದಲು ಈ ಮಂಡಲಿಯ ಉಪಾಧ್ಯಕ್ಷರಾಗಿ ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು. 


ಶ್ರೀಯುತರು ಎಂಟು ವರ್ಷಗಳ ಕಾಲ ಕರ್ನಾಟಕ ಸ್ಟೇಟ್‌ ಸ್ಫೋರ್ಟ್ಸ್‌ ಕೌನ್ಸಿಲ್‌ನ 
(Kamataka State Sports Council) ಸಂಪರ್ಕ ಇಟ್ಟುಕೊಂಡಿದ್ದರಲ್ಲದೆ ಆರು ವರ್ಷಗಳ 
ಕಾಲ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಈ ವೇಳೆಯಲ್ಲಿ ಇವರಿಂದ ಕೆಲವಾರು ಮಹತ್ತರವಾದ 
ಕೆಲಸಗಳು ಆಗಿವೆ. ಅವುಗಳ ಪಕ್ಷಿನೋಟ ಅತಿ ಅವಶ್ಯಕವಾದುದು. 


1965ರಲ್ಲಿ ಪಾಟಿಯಾಲದ ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಯ ಸಹಕಾರದೊಡನೆ ಕರ್ನಾಟಕದಲ್ಲಿ 
12 ಬೇರೆ ಬೇರೆ ಆಟಗಳ ತರಭೇತಿ ನೀಡುವಂತೆ ಮಾಡಿದವರು ಮಲ್ಪಾರಾಧ್ಯರು. ಇದರಿಂದಾಗಿ 
ಕೆ.ಎಸ್‌.ಸಿ.ಗೆ ಹೆಚ್ಚಿನ ಕೀರ್ತಿ ಲಭ್ಯವಾಯಿತು. 1.5.1969ರ ತನಕ ಇಲ್ಲಿ 3,842 ಯುವಕರೂ, 
44 ಯುವತಿಯರು ತರಬೇತಿ ಪಡೆದು, 144 ಜನ ರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಗಳಿಸುವಂತಾಯಿತು. 
ಎರಡು ಲಕ್ಷ ರೂಪಾಯಿಗಳು ಈ ಒಂದು ಕಾರ್ಯಕ್ಕೆ ವೆಚ್ಚ ಮಾಡಲಾಯಿತು. ಇದೊಂದು 
ಯೋಜನೆಯಿಂದಾಗಿ ಎಲ್ಲಾ ಆಟಗಳಲ್ಲೂ ಅನೇಕರನ್ನು ಆಕರ್ಷಣೆ ಮಾಡಿತು, ಇದೊಂದು 
ಉಪಯುಕ್ತ ಕೆಲಸವಾದ್ದರಿಂದ ಭಾರತದ ಎಲ್ಲೆಡೆಯೂ ಗಮನಿಸುವಂತಾಯಿತು. 


ಇನ್ನೊಂದು ಮಹತ್ವದ ಮೈಲಿಗೆಂದರೆ ಕರ್ನಾಟಕದ ಎಲ್ಲಾ ತಾಲ್ಲೂಕು, ಜಿಲ್ಲೆ ವಿಭಾಗಗಳಿಂದ 
ಕ್ರೀಡಾ ಪಟುಗಳನ್ನು ಮೈಸೂರಿನಲ್ಲಿ ನಡೆಯುವ ದಸರಾ ಸಂದರ್ಭದಲ್ಲಿ ರಾಜ್ಯಮಟ್ಟದ ದಸರಾ 
ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಾಟು ಪ್ರಾರಂಭವಾದದು ಇವರಿಂದಲೆ ಎಂದು ಹೇಳುಬಹುದಾಗಿದೆ. 
75,000 ಯುವಕ ಯುವತಿಯರು ಇಲ್ಲಿ ಭಾಗವಹಿಸುವಂತಾಯಿತು. 


ಮೈಸೂರಿನಲ್ಲಿ ರಾಜ್ಯಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಅಖಿಲ ಭಾರತ ಮಟ್ಟದ 24 
ಕ್ರೀಡಾಪಟುಗಳು (Att) ಭಾಗವಹಿಸುವಂತೆ ಇವರು ಮಾಡಿದ್ದು ಒಂದು ಸೋಜಿಗದ 


ಪತಿಭಾದಂತ ಸಂಸದೀಯ ಹಟು 25 


ವಿಷಯವಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾ ಸಂಸ್ಥೆಗಳನ್ನು ಸ್ಲಾಪಿಸಿ ಗ್ರಾಮಾಂತರ ಪ್ರದೇಶಗಳಲ್ಲೂ 
ಕ್ರೀಡಾ ಚಟುವಟಿಕೆ ಮುಂದುವರಿಯುವಂತೆ ಮಾಡಿದವರು ಮಲ್ಲಾರಾಧ್ಯರು. 
ಪುತ್ರನ ದೃಷ್ಟಿಯಲ್ಲಿ ಮಲ್ಲಾರಾಧ್ಯರು 


ಶ್ರೀಯುತ ಮಲ್ಲಾರಾಧ್ಯರ ಪುತ್ರರಾದ ಜೆ.ಬಿ. ನಾಗರಾಜು ಹೇಳುವಂತೆ “ತಂದೆಯವರು 
ಶಿಸ್ತಿನ ಸಿಪಾಯಿಯಾಗಿದ್ದರು. ಚಿಕ್ಕವರಿದ್ದಾಗ ಏನಾದರೂ ಅಪೇಕ್ಷೆವಿಟ್ಟು ಬೇಕಾದಾಗ ತಾಯಿಯ 
ಮೂಲಕ ಪಡೆಯುತಿದ್ದೆವ, ಸಮಯ ಪ್ರಜ್ಞೆ, ದಕ್ಷತೆಯನ್ನು ಮೈಗೂಡಿಸಿಕೊಂಡಿದ್ದರು. ಬಂದವರು. 
ವಿಶ್ವವಿದ್ಯಾನಿಲಯವೊಂದರ ಕುಲಪತಿಗಳಾಗಬೇಕೆಂಬ ಮಹಾತ್ವಾಕಾಂಕ್ಷೆಯನ್ನಿಟುಕೊಂಡಿದ್ದರು. 
ಅವರ ಕನಸುಕನಸಾಗಿಯೇ ಉಳಿಯಿತು. ಇವರು 22.6.1982 ರಂದು ಕಣೆರೆಯಾದುದು ನಮ್ಮ 
ದುರಂತ. ಇವರ ಬದುಕು ಅನುಕರಣೀಯ ಹಾಗೂ ಅನುಸರಣೀಯ” ಎಂದು ತಮ್ಮನುಡಿಗಳಲ್ಲಿ 


ವ್ಯಾಖ್ಯಾನಿಸಿದ್ದಾರೆ. 
ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮಲ್ಲಾರಾಧ್ಯರ ಹಾತ್ರ 
1. ಅಧ್ಯಕ್ಷರು, ಮಲೆನಾಡು ಸಮ್ಮೇಳನ 1951 
2. ಅಧ್ಯಕ್ಷರು, ಮೈಸೂರು ಶೈಕ್ಷಣಿಕ ಸಮೆಫನ 1954 
3. ಅಧ್ಯಕ್ಷರು, ಕರ್ನಾಟಕ ಮಾಧ್ಯಮಿಕ ಶೈಕ್ಷಣಿಕ ಸಮ್ಮೇಳನ 1955 
4. ಅಧ್ಯಕ್ಷರು, ಮೈಸೂರು ರಾಜ್ಯ ಕ್ರಿಕೆಟ್‌ ಸಂಘ, 1962 (8 ವರ್ಷಗಳ ಕಾಲ) 
5. ಅಧ್ಯಕ್ಷರು, ಮೈಸೂರು ಪಟ್‌ಬಾಲ್‌ ಸಮಿತಿ, 1951 
6. ಅಧ್ಯಕ್ಷರು, ರಾಜ್ಯ ಬಾಸ್ಕೆಟ್‌ ಬಾಲ್‌ ಅಸೋಷಿಯೇಷನ್‌ (13 ವರ್ಷಗಳ ಕಾಲ) 
7. ಅಧ್ಯಕ್ಷರು, ಮೈಸೂರು ಚೆಸ್‌ ಅಸೋಷಿಯೇಷನ್‌ 
8. ಅಧ್ಯಕ್ಷರು, ಮೈಸೂರು ರಾಜ್ಯ ಶಿಕ್ಷಣ ಫೆಡರೇಷನ್‌ (8 ವರ್ಷಗಳ ಕಾಲ) 
9. ಅಧ್ಯಕ್ಷರು, ಮೈಸೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಸಂಘ 
10. ಅಧ್ಯಕ್ಷರು, ಮೈಸೂರು ರಾಜ್ಯ ಸ್ಫೋರ್ಟ್ಸ್‌ ಕೌನ್ಸಿಲ್‌ 
11. ಸವರ್ಡ್‌, (ರಃಲw೩rd) ಬೆಂಗಳೂರು ರೇಸ್‌ ಕ್ಲಬ್‌ 
12. ಸ್ವವರ್ಡ್‌, ಸೌತ್‌ ಇಂಡಿಯಾ ಟರ್ಪ್‌ಕ್ಲಾಬ್‌, ಮದ್ರಾಸ್‌, 


13. ಕಾರ್ಯದರ್ಶಿ, ಮೈಸೂರು ಸಿವಿಲ್‌ ಸರ್ವಿಸ್‌ ಅಸೋಷಿಯೇಷನ್‌ 


26 


14. 


23. 


24. 


29. 


30. 


ಮಲ್ಲಾರಾಧ್ಯ 


ಕಾರ್ಯದರ್ಶಿ, ಮೈಸೂರು ಸಿವಿಲ್‌ ಆಂಡ್‌ ಸೋಷಿಯಲ್‌ ಪ್ರೊಗ್ರೇಸ್‌ 
ಅಸೋಷಯೆಷನ್‌, ಮೈಸೂರು. 


. ಕಾರ್ಯದರ್ಶಿ, ಐತಿಹಾಸಿಕ ದಾಖಲೆಗಳ ಆಯೋಗ, (torical Records 


Commission) ಭಾರತ ಸರ್ಕಾರ 


. ಸದಸ್ಯರು, ಸಂಗೀತನಾಟಕ ಆಕಾಡೆಮಿ, ನವದೆಹಲಿ 

. ರಾಜ್ಯ ಮುಖ್ಯ ಆಯುಕ್ತರು, ಭಾರತ್‌: ಸ್ಕೌಟ್ಸ್‌ ಲೃಂಡ ಗೌಡ್ಸ್‌ (8 ವರ್ಷಗಳ ಕಾಲ) 
. ಸದಸ್ಕಿರು ಲಲಿತಕಲಾ ಅಕಾಡೆಮಿ, ನವದೆಹಲಿ 

. ಸದಸ್ಯರು ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ರಾಷ್ಟ್ರೀಯ ಮಂಡಳಿ, ನವದೆಹಲಿ. 


. ಸದಸ್ಯರು, ಮಾಧ್ಯಮಿಕ ಶಿಕ್ಷಣ ತಜ್ಞ ಸಮಿತಿ, (Expert Committee) ಭಾರತ 


ಸರ್ಕಾರ, ವವದೆಹಲಿ 


. ಸದಸ್ಯರು, ಕೇಂದ್ರ ಸಲಹಾ ಮಂಡಳಿ, ಭಾರತ ಸರ್ಕಾರ ನವದೆಹಲಿ. 


. ಕಾರ್ಯದರ್ಶಿ, ಮಲೆನಾಡು ಅಭಿವೃದ್ದಿ ಸಮಿತಿ, ಭಾರತ ಸರ್ಕಾರ, ನವಜೆಹಲಿ 


ಸದಸ್ಯಕಾರ್ಯದರ್ಶಿ, ಶೈಕ್ಷಣಿಕ ಸುಧಾರಣಾ ಸಮಿತಿ (1953) 


ಸದಸ್ಯರು, ಮೈಸೂರು ಸ್ಟೇಟ್‌ ಎಕ್ಸ್‌ಪೊರ್ಟ್‌ ಪ್ರೊಮೋಷನ್‌ ಅಡ್‌ವೈಸರಿ ಕೌನ್ಸಿಲ್‌ 
(Member of Mysore State Expert Promotion Advisory 
Council 


ಸದಸ್ಯರು, ಮೈಸೂರು ಛೇಂಬರ್‌ ಆಫ್‌ ಕಾುಮರ್ಸ್‌ವ ವ್ಯವಸ್ಥಾಪಕ ಸಮಿತಿ, (1963-65) 


. ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್‌, ಸಿಂಡಿಕೇಟ್‌ ಮತ್ತು ಅಕಾಡೆಮಿಕ್‌ ಮಂಡಳಿಯ 


ಸದಸ್ಕರು. (1952-55 ಮತ್ತು 1958-61) 


* ಸೆನೆಟ್‌ ಸದಸ್ಯರು, ಬೆಂಗಳೂರು ವಿಶ್ವವಿದ್ಯಾನಿಲಯ (1965) 


- ಸದಸ್ಯರು, ರಾಷ್ಟ್ರೀಯ ಡಿಫೆನ್ಸ್‌ (Defence) ಮಂಡಳಿ, ಮೈಸೂರು ಶಾಖೆ 


ಸದಸ್ಯರು, ಮೈಸೂರು ಸೈಬಿಕ ಮಂಡಳಿ 


ಅಧ್ಯಕ್ಷರು, ಮೈಸೂರು ಸ್ಟೇಟ್‌ ರ್ಯಾಪೀಡ್‌ ಇಂಡ್‌ಸ್ಟೀಯಲೈೆಜೆಷನ್‌ ಕಮಿಟಿ (1965) 


ಬಾಗ - 2 


ವಿಧಾನ ಸಚಿ ಮತ್ತು ವಿಧಾನ ಪರಿಷತಿನಲ್ಲಿ ನಡೆದ 
ಕಲಾಪಗಳು 


ಪತಿಬಾವಂತ ಸಂಸದೀಯ ಪಟು 27 


ಭಾರತೀಯ ಆಡಳಿತ ಸೇವೆಯಲ್ಲಿ ಈ ಕೆಳಕಂಡ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸಿದ್ದರು. 


1. ಜಿಲ್ಲಾಧಿಕಾರಿಗಳು. 

2. ಆಯುಕ್ತರು, ಗ್ರಾಮೀಣ ಅಭಿವೃದ್ಧಿ 

3. ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ. 

4. ಆಯುಕ್ತರು ಆಭಿವೃದ್ದಿಯೋಜನೆ. 

5. ನಿರ್ದೆಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. 

6. ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ. 

7. ನಿರ್ದೇಶಕರು, ಜವಳಿ ಉದ್ದಿಮೆ. 

8. ನಿಯಂತ್ರಣಾಧಿಕಾರಿಗಳು, ನಾಗರೀಕ ಸರಬರಾಜು ಇಲಾಖೆ. 
9. ಮೈಸೂರು ಗಣಪಿ ಆಯುಕ್ತರು. 

10. ಸರ್ಕಾರ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ. 


11. ಹುಜೂರ್‌ ಕಾರ್ಯದರ್ಶಿ. 


ಜೆ.ಬಿ. ಮಲ್ಲರಾಧ್ಯರು ಶಿಕ್ಷಣ ಮತ್ತು ಇತರ ಕ್ಷೇತ್ರಗಳಲ್ಲಿ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ 
ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳನ್ನು ವಿಧಾನ ಸಭೆಯಲ್ಲಿ ಚರ್ಚೆಗೆ ತೆಗೆದುಕೊಳ್ಳುವುದರ 
ಮೂಲಕ ಒಬ್ಬ ಪರಿಪೂರ್ಣ ಶಾಸಕನಿಗೆ ಇರಬೇಕಾದಂತಹ ಕಾಳಜಿ ಮತ್ತು ಜವಾಬ್ದಾರಿಗಳನ್ನು 
ಉತ್ತಮವಾಗಿ ನಿಭಾಯಿಸಿದ್ದರು. 


ಕಾರವಾರ ಬಂದರು 
(ವಿನಾಂಕ ಮಾರ್ಚ್‌ ೧೨ ೧೯೬೮ ವಿಪು 
ಎ. ಕಾರವಾರವನ್ನು ಸರ್ವಖುತು ಬಂದರಾಗಿ ಅಭಿವೃದ್ದಿ ಪಡಿಸಲು ಯಾವ ಕ್ರಮಗಳನ್ನು 
ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಎಂದು ವಿಷದ ಪಡಿಸಿ; 


ಬಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಮಂಡಳಿ ಹುಬ್ಬಳ್ಳಿ ಕಾರವಾರದ ರೈಲ್ವೆ ಮಾರ್ಗವನ್ನು 
ಮತ್ತು ಅದರ ಮೂಲಕ ಹಿಂದುಳಿದ ಕಾರವಾರ ಜಿಲ್ಲೆಯ ಅಭಿವೃದ್ಧಿಯನ್ನು ಸಾದಿಸುವ 
ಬಗ್ಗೆ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆಯೇ? 


೬ 


ಹೆಚ್‌. 


ಐ. 


pl 


ಮಲ್ಲಾರಾದ್ಧ 


ರಾಜ್ಯ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಕಾರವಾರ ಜಿಲ್ಲೆಯ 
ಬರ್ಧಿಕ ಅಭಿವೃದ್ದಿಯ ಮೇಲೆ ಕರ್ನಾಟಕ ರಾಜ್ಯದ ಅಭಿವೃದ್ದಿ ಮೇಲೆ ನೇರ 
ಪ್ರಭಾವವನ್ನುಂಟು ಮಾಡುವ ಈ ಯೋಜನೆಯನ್ನು ಆಧ್ಯತೆಯ ಮೇಲೆ ಕೈಗೊಳ್ಳಲು 
ಕೇಂದ್ರ ಸರ್ಕಾರವನ್ನು ಒತ್ತಾಯ ಪಡಿಸಿದೆಯೇ? 


ಹುಬ್ಬಳ್ಳಿ ಕಾರವಾರ ರೈಲು ಮಾರ್ಗ ಮತ್ತು ಕಾರವಾರ ಬಂದರು ಯೋಜನೆಯನ್ನು 
ಸಂಯುಕ್ತವಾಗಿ ನಾಲ್ಕನೆ ಯೋಜನೆಯಲ್ಲಿ ಕೈಗೆತ್ತಿಕೊಳ್ಳಲು ಮತ್ತು ಅದಕ್ಕೆ ಸೂಕ್ತವಾದ 
ಸಂಪನ್ಮೂಲಗಳನ್ನು ಒದಗಿಸಲು ಪ್ರಯತ್ನ ಮಾಡಬಾಗುವುದೆ? 


ಈ ಸಂಯುಕ್ತ ಯೋಜನೆಗೆ ಯಾವುದಾರೂ ವಿದೇಶಿ ಕಂಪನಿಗಳ ಸಹಭಾಗಿತ್ವದ 
ಪ್ರಸಾವನೆಗಳು ಸರ್ಕಾರದ ಮುಂದೆ ಇದೆಯೆ; ಅಂತಹ ಸಹಭಾಗಿತ್ವದ ವಿವರಗಳನ್ನು 
ನೀಡಿ? 


ಕೆಲವ ವಿದೇಶಿ ಕುಪೆನಿಗಳು ಈ ಸಂಬಂಧವಾಗಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲು 
ಆಸಕ್ತಿ ವ್ಯಕ್ತಪಡಿಸಿರುವುದು ಮತ್ತು ಇಡಿ ಯೋಜನೆಯ ವೆಚ್ಚ (35 ಕೋಟಿ)ವನ್ನು 
ಹುಬ್ಬಳಿ ಧಾರವಾಡದ ರೈಲ್ವೆ ಮಾರ್ಗವನ್ನು ಅಭಿವೃದ್ಧಿ ಪಡಿಸಲು ಸಂಪೂರ್ಣವಾಗಿ 
ವಿದೇಶಿ ಕಂಪನಿಗಳು ತೊಡಗಿಸುವ ವಿಚಾರ ಸರ್ಕಾರಕ್ಕೆ ತಿಳಿದಿದೆಯೇ; 


ಹಾಗಾದರೆ ರಾಜ್ಯ ಸರ್ಕಾರವು ಈ ಸಂಬಂಭವಾಗಿ ವಿದೇಶಿ ಸಹಭಾಗಿತ್ವದ 
ನಿಯಮಗಳ ಬಗ್ಗೆ ಕೇಂದ್ರ ಸರ್ಕಾರವನ್ನು ಕೋರುವುದೆ ? 


ಆಯಾ ಸಂಸ್ಥೆಗಳಿಂದ ಈ ಸಂಬಂಧವಾಗಿ ಈ ಯೋಜನೆಯನ್ನು ತಯಾರು ಮಾಡಿ 


ಇದನ್ನು ಕಾರ್ಯಗತ ಗೊಳಿಸಲು ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳಲು 
ಉದ್ದೇಶಿಸಿದೆ ? 


ವೀರೇಂದ್ರ ಹಾಟೀಲ್‌ (ಸಾರ್ವಜನಿಕ ಕಾಮಗಾರಿ ಸಚಿವರು) : 


ಹೌದು, ಈ ಬಂದರನ್ನು ಸರ್ವಖುತು ಮದ್ಯ ಪ್ರಮಾಣದ ಬಂದರಾಗಿ 
ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿದೆ. ಈ ಸಂಬಂಧವಾಗಿ ಸರ್ಕಾರ ಕೇಂದ್ರ 
ಸರ್ಕಾರಕ್ಕೆ ಯೋಜನಾ ವರದಿಯನ್ನು ಸಲ್ಲಿಸಲಾಗಿದೆ. 


ಹೌದು, 


ಈ ವಿಷಯದ ಮಹತ್ವ ಮತ್ತು ತೀವ್ರತೆಯನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ 
ತರಲಾಗಿದೆ. 


ಬಂದರು ಅಭಿವೃದ್ದಿ ಮತ್ತು ರೈಲು ಮಾರ್ಗದ ಅಭಿವೃದ್ದಿ ಎರಡು ಬೇರೆ ಬೇರೆ 
ಯೋಜನೆಗಳು. ಬಂದರು ಯೋಜನೆಯನ್ನು ರಾಜ್ಯದ ನಾಲ್ಕನೆ ಯೋಜನೆಯಲ್ಲಿ 
ಸೇರಿಸಲಾಗಿದೆ. ರೈಲು ಮಾರ್ಗದ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಬೇಕು. 


ಪುತಿಭಾವಂತ ಸಂಸದೀಯ ಪಟು 29 


ಇ. ಇಲ್ಲ 
[xe 


ಎಫ್‌. ಹೌದು, ಆದರೆ ಸಂಯುಕ್ತ ಯೋಜನೆಗಳಾಗಿ ಅಲ್ಲ. ಈ ಯೋಜನೆಗಳು 
ಪರಿಶೀಲನೆಯಲ್ಲಿವೆ. 


ಜಿ. ಸೂಕ್ತ ಕಾಲದಲ್ಲಿ ಕೇಂದ್ರ ಸರ್ಕಾರವನ್ನು ಸಂಪರ್ಕಿಸಲಾಗುವುದು. 
ಹೆಚ್‌. ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುವುದು. 


ಜೆ.ಬಿ. ಮಲ್ಲಾರಾಧ್ಯ್ಮರು : ಸ್ವಾಮಿ ಏಕೆ ಗೌರವಾನ್ವಿತ ಮಂತ್ರಿಗಳು ರೈಲ್ವೆ ಮಾರ್ಗದ 
ಅಭಿವೃದ್ದಿ ಮತ್ತು ಬಂದರು ಅಭಿವೃದ್ಧಿಯನ್ನು ಬೇರೆ ಬೇರೆ ವಿಷಯಗಳಾಗಿ ಪರಿಗಣಿಸಿದ್ದಾರೆ. 


ವೀರೇಂದ್ರ ಪಾಟೀಲ್‌ : ರೈಲು ಮಾರ್ಗದ ಅಭಿವೃದ್ಧಿ, ಹಾಗೂ ಬಂದರು ಅಭಿವೃದ್ಧಿ 
ಇವು ಬೇರೆ ಬೇರೆ ವಿಷಯಗಳಾಗಿವೆ. ಇವುಗಳನ್ನು ಬೇರೆ ಬೇರೆ ಎರಡು ಕೇಂದ್ರ ಸಚಿವಾಲಯ 
ನಿರ್ದೇಶಿಸುತ್ತವೆ. ಬಂದರು ಅಭಿವೃದ್ಧಿಗೆ ಸಾರಿಗೆ ಸಚಿವರನ್ನು, ರೈಲ್ತೆ ಮಾರ್ಗದ ಅಭಿವೃದ್ದಿಗೆ 
ರೈಲ್ವೆ ಮಂತ್ರಿಗಳನ್ನು ಉದ್ದೇಶಿಸಬೇಕಾಗಿದೆ. 


ಜೆ.ಬಿ. ಮಲ್ಪಾರಾಧ್ಮರು : ಕೇಂದ್ರ ಮಂತ್ರಿಗಳಾದ ಡಾ!। ವಿ.ಕೆ.ಆರ್‌. ರಾವ್‌. ಒಂದು 
ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಕಾರವಾರ ಬಂದರು ಅಭಿವೃದ್ಧಿಯನ್ನು ನಾವು ಕೈ ಬಿಡಬೇಕೆಂದು 
ಕರೆಕೊಟ್ಟಿದ್ದೂ ಮಂತ್ರಿವರ್ಯರಿಗೆ ಗೊತ್ತಿದೆಯೇ ? 


ವೀರೇಂದ್ರ ಪಾಟೀಲ್‌ : ಹೌದು ಸ್ವಾಮಿ ಅವರು ಹೇಳಿರುವುದೇನೆಂದರೆ ಕಾರವಾರ 
ಬಂದರನ್ನು ಒಂದು ಬೃಹತ್‌ ಬಂದರಾಗಿ ಆಭಿವೃದ್ಧಿ ಪಡಿಸುವ ಬದಲು, ಮೊದಲು ಅದನ್ನು 
ಒಂದು ಸರ್ವಯತು ಬಂದರಾಗಿ ಅಭಿವೃದ್ದಿ ಪಡಿಸಬೇಕೆಂದಿದ್ದಾರೆ. 


ಜೆ.ಬಿ. ಮಲ್ಲಾರಾಧ್ಮರು : ಅವರು ಕಾರವಾರ ಬಂದರನ್ನು ಒಂದು ಬೃಹತ್‌ ಬಂದರಾಗಿ 
ಅಭಿವೃದ್ದಿಪಡಿಸುವ ವಿಚಾರವನ್ನು ಕೈಬಿಡಲು ಸೂಚಿಸಿದ್ದಾಗಿ ಹೇಳಿದ್ದಾರೆಂದು ಮತ್ತೆ ತಮ್ಮನಿಲುವನ್ನು 


ಖಾ 


ಸ್ಪಷ್ಟಪಡಿಸಿದ್ದಾರೆ ್ಯ 


ಯಾವ ಪ್ರಶ್ನೆಯನ್ನು ಕೈಗೆತ್ತಿಕೊಂಡರು ಶ್ರೀಯುತರು ಸುಲಭವಾಗಿ ಮಂತ್ರಿಗಳ ಉತ್ತರದಿಂದ 
ತೃಪ್ಪರಾಗದೆ ಇಡೀ ವಿಷಯದ ಎಲ್ಲಾ ಆಯಾಮಗಳನ್ನು ಬಿಡಿಸುತ್ತಾ ಮುಖ್ಯವಾದಂತಹ ಪ್ರಶ್ನೆಯ 
ಸುತ್ತ ಅರ್ಥಗರ್ಭಿತ ಉಪ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಇಡೀ ಒಂದು ಚರ್ಚಿಗೆ ವ್ಯಾಪಕವಾದ 
ಆಯಾಮವನ್ನು ಕೊಡುವುದರ ಮೂಲಕ ಒಬ್ಬ ಸಂಸದೀಯ ಪಟುವಿಗೆ ಇರಬೇಕಾದಂತಹ 
ಅರ್ಹತೆಗಳನ್ನು ಶ್ರೀಯುತರು ಹೊಂದಿದ್ದರು. ವಿಧಾನ ಸಭೆಯ ಪ್ರಶ್ನೋತ್ತರ ದಾಖಲೆಗಳನ್ನು 
ನೋಡಿ ಅವಲೋಕಿಸಿದಾಗ ನಮಗೆ ಕಂಡುಬರುವುದೇನೆಂದರೆ ಉಳಿದ ವಿಷಯಗಳ ಬಗ್ಗೆ 
ಆವರಿಗಿರುವಂತಹ ಆಸಕ್ತಿ, ಅಧ್ಯಯನ ಶೀಲತೆ, ಪೂರ್ವ ತಯಾರಿ ಮತ್ತು ಸ್ಥಳದಲ್ಲಿಯೇ ಸೂಕ್ತವಾದ 
ಉಪ ಪ್ರಶ್ನೆಗಳನ್ನು ಕೇಳುವಂತಹ ಜಾಣ್ಮೆಇವುಗಳನ್ನು ಶ್ರೀಯುತರು ತಮ್ಮಸಂಸದೀಯ ಬದುಕಿನಲ್ಲಿ 
ಮೈಗೂಡಿಸಿಕೊಂಡಿದ್ದಾರೆಂಬುದು ಈ ಮೂಲಕ ತಿಳಿದು ಬರುತದೆ. 


30 ಮಲ್ಲಾರಾ 


RoR 


ಶಿಕ್ಷಣ ಮತ್ತು ಶೈಕ್ಷಣಿಕ ಸುಧಾರಣೆಗಳು 


(ಮಾರ್ಚ್‌ 111945 ವಿಪ್ರ 


ಶ್ರೀಯುತ ಜೆ.ಬಿ. ಮಲ್ಲಾರಾಧ್ಯರು ಶಿಕ್ಷಣದ ಬಗ್ಗೆ ಅಪಾರವಾದ ಕಾಳಜಿವಳ್ಳವರು 
ಮತ್ತು ಶೈಕ್ಷಣಿಕ ಆಡಳಿತದಲ್ಲಿ ಅಪಾರ ಅನುಭವವುಳ್ಳವರು. ಆದುದರಿಂದ ವಿಧಾನ ಮಂಡಲದಲ್ಲಿ 
ಶಿಕ್ಷಣ ಮತ್ತು ಶೈಕ್ಷಣಿಕ ಸುಧಾರಣೆಗಳನ್ನು ಕುರಿತು ಅದರ ಎಲ್ಲ ಮಗ್ಗುಲಗಳ ಬಗ್ಗೆ ಮಹತ್ತರವಾದ 
ಪ್ರಶ್ನೆಗಳನ್ನು ಔಳಿ ಸರ್ಕಾರದ ಗಮನವನ್ನು ಸೆಳೆದು, ಶೈಕ್ಷಣಿಕ ಆಡಳಿತದಲ್ಲಿ ಉತ್ತಮ ಬದಲಾವಣೆಗಳನ್ನು 
ತರಲು ಕಾರಣ ಕರ್ತರಾದಂತವರು. ಶೈಕ್ಷಣಿಕ ಸಮ್ಮೇಳನಗಳಿರಲಿ, ದೈಹಿಕ ಶಿಕ್ಷಣವಿರಲಿ, ನರ್ಸರಿ 
ಶಾಲೆಗಳಿರಲಿ, ಶಾಲಾ ಕಾಲೇಜುಗಳಲ್ಲಿನ ಕ್ರೀಡೆಗಳ ಬಗ್ಗೆ ಆಗಲಿ, ಶೈಕ್ಷಣಿಕ ಆಯವ್ಯಯ ಕುರಿತಾಗಲಿ 
ಹೀಗೆ ನೂರೆಂಟು ವಿಷಯಗಳ ಬಗ್ಗೆ ವಿಸ್ತರವಾದಂತಹ ತಿಳುವಳಿಕೆಯನ್ನು ಆಡಳಿತಾತಕ್ರ 
ಅನುಭವವನ್ನು ಪ್ರಶ್ನೆಗಳ ಮೂಲಕ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಸೂಕ್ತವಾದ ಸಲಹೆಗಳನ್ನು 
ನೀಡುವುದರ ಮೂಲಕ ಕರ್ನಾಟಕ ಶಿಕ್ಷಣ ರಂಗದಲ್ಲಿ ಉತ್ತಮ ಬದಲಾವಣೆ ತರಲಿಕ್ಕೆ 
ಸಹಾಯಕರಾದಂತವರು. ಶಿಕ್ಷಣದ ಬಗ್ಗೆ ಆವರಿಗಿದ್ದಂತಹ ಕಾಳಜಿಯನ್ನು ಕೆಳಕಂಡ ಚರ್ಚೆಯಲ್ಲಿ 
ಗಮನಿಸಬಹುದು. 


ಜೆ.ಬಿ.ಮಲ್ಲಾರಾಧರು : ವ್ಯವಸಾಯ ಮತ್ತು ಶಿಕ್ಷಣ ಸಚಿವರು ಕೆಳಕಂಡ ಪುಶ್ನೆಗಳಿಗೆ 
ಉತರಿಸುವರೆ ? 


ಎ. 1968ರಲ್ಲಿ ಸಿದ್ದಗಂಗಾ ಮಠದ ಸ್ವಾಮಿಗಳು ಅಧ್ಯಕ್ಷತೆ ವಹಿಸಿದ್ದ ಖಾಸಗಿ ಮತ್ತು 
ಮನ್ನಣೆ ಪಡೆದ ಆಡಳಿತ ಮಂಡಳಿಯ ಶೈಕ್ಷಣಿಕ ಸಮ್ಮೇಳನದ ಬಗ್ಗೆ ಸರ್ಕಾರಕ್ಕೆ 
ಗೊತ್ತಿದೆಯೇ? 


ಬಿ. ಈ ಸಮ್ಮೇಳನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಹಿರಿಯ ಹಾಗೂ ಕಿರಿಯ 
ಅಧಿಕಾರಿಯು ಸೇರಿದಂತೆ ಓರ್ವ ಅಧಿಕಾರಿಯೂ ಬಾಗವಹಿಸುದುದರ ಬಗ್ಗೆ ಸರ್ಕಾರಕ್ಕೆ 
ತಿಳಿದಿಯೇ? 


pl 


ಭಾಗವಹಿಸಿದ್ದರೆ, ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಅಸಹಕಾರ ನೀಡಿದ್ದರ 
ಕಾರಣಗಳೇನು ತಿಳಿಸುವಿರಾ? 


ಡಿ. ಇಲಾಖೆಯ ಅಧಿಕಾರಿಗಳು ಭಾಗವಹಿಸದೆ ಇರುವುದಕ್ಕೆ ಸರ್ಕಾರ 
ನಿಷೇಧವನ್ನೇನಾದರೂ ಏರಿದೆಯೇಯೋ? 


ಇ. ಇಲಾಖೆಯ ಅಧಿಕಾರಿಗಳ ಅಸಹಕಾರಕ್ಕೆ ಏನಾದರೂ ವಿಶೇಷ ಕಾರಣವಿದೆಯೇ ? 
ಇದ್ದರೆ ಅದು ಯಾವುದು ? 


ಪೆತಿಭಾವಂತ ಸಂಸದೀಯ ಪಟು 31 


ಕೆ.ವಿ. ಶಂಕರೇಗೌಡ (ಕೃಷಿ ಮತ್ತು ಶಿಕ್ಷಣ ಸಚಿವರು) ; 
ಎ. ಹೌದು 
ಬಿ. ಹೌದು, 


ಸಿ. ಇದು ಖಾಸಗಿ ಮಂಡಳಿಯ ಸಮ್ಮೇಳನ. ಯಾವ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ 
ಭಾಗವಹಿಸಲು ನೀರಿಕ್ತಿಸಿರಲಿಲ್ಲ. ಆದುದರಿಂದ ಅಸಹಕಾರ ಪ್ರಶ್ನೆಯೇ ಬರುವುದಿಲ್ಲ. 


ಡಿ. ಇಲ್ಲ 
ಇ. ಮೇಲೆ ತಿಳಿಸದ ಅನುಬಂಧ "ಸಿ' ನಲ್ಲಿ ಉತ್ತರಿಸಿರುವಂತೆ ಇದು ಉದ್ಭವಿಸುವುದಿಲ್ಲ. 


* ಜೆ.ಬಿ. ಮಲ್ಲಾರಾಧರು : ಖಾಸಗಿ ಹಾಗೂ ಮನ್ನಣೆ ಪಡೆದ ಶಾಲೆಗಳ ಆಡಳಿತ 
ಮಂಡಲಿಯವರಿಂದ ನಡೆಯತಕ್ಕಂಥ ಸಮ್ಮೇಳನಗಳಲ್ಲಿ ಇಲಾಖಾ ಅಧಿಕಾರಿಗಳ 
ಸಂಪರ್ಕವಿರಬಾರದೆಂದು ಏನಾದರೂ ನಿಯಮವಿದೆಯೇ ಮತ್ತು ಏನಾದರೂ 
ಸಂಪರ್ಕವಿಟ್ಟುಕೊಂಡರೆ ವಿದ್ಯಾಭ್ಯಾಸದ ಪ್ರಗತಿಗೆ ಅಡ್ಡಿಯಾಗುತ್ತದೆಂದು ಭಾವನೆಯೆ ? 


ಕೆ.ವಿ. ಶಂಕರೇಗೌಡ : ಅದು ಏನೂ ಇಲ್ಲ ಖಾಸಗಿಯವರು ನಡೆಸತಕ್ಕಂಥ 
ಸಮ್ಮೇಳನಗಳಲ್ಲಿ ಇನ್‌ವಿಟೀಶನ್‌ ಇಲ್ಲದೆ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸುವಂತಿಲ್ಲ. ಆದ್ದರಿಂದ 
ಸರ್ಕಾರದ ಅಧಿಕಾರಿಗಳು ಬೆಂಗಳೂರಿನಲ್ಲಿ ನಡೆದ ಸಮ್ಮೇಳನಕ್ಕೆ ಹೋಗಿಲ್ಲ. ಈಗ ಇರತಕ್ಕಂಥ 
ಸರ್ಕಾರದ ನಿಯಮಗಳ ಪ್ರಕಾರ ಖಾಸಗಿಯಾಗಿ ಅಧಿಕಾರಿಗಳಿಗೆ ಮಾತ್ರ ಇನ್‌ವಿಟೇಷನ್‌ 
ಏನಾದರೂ ಬಂದರೆ, ಅಂತಹ ಸಮ್ಮೇಳನಕ್ಕೆ ಹೋಗುವುದು ಅಥವಾ ಬಿಡುವುದು ಅಧಿಕಾರಿಗಳ 

ಅಧಿಕಾರಕ್ಕೊಳಪಟ್ಟಿರುತ್ತದೆ. 
ಜೆ.ಬಿ. ಮಲ್ಲಾರಾಧರು : ಕಳೆದ 20 ವರ್ಷಗಳ ಇತಿಹಾಸದಲ್ಲಿ ಇಂತಹ ಸಮ್ಮೇಳನದಲ್ಲಿ 


ಸರ್ಕಾರದ ಅಧಿಕಾರಿಗಳು ಭಾಗವಹಿಸದಿರುವುದು ಇದೇ ಪ್ರಥಮ ಎಂದು ಹೇಳಿದರೆ ತಪ್ಪಾಗಲಾರದು 
ಅಲ್ಲವೆ 7 

ಕೆ.ಎ. ಶಂಕರೇಗೌಡ : ಹಿಂದಿನದು ಗೊತ್ತಿಲ್ಲ. ಇದೇ ಪ್ರಥಮವೆಂದು ಕಾಣುತ್ತದೆ. 

ಮಲ್ಲಾರಾಧು : ಖಾಸಗಿಯವರು ನಡೆಸತಕ್ಕಂಥ ಸಮ್ಮೇಳನಗಳಲ್ಲಿ ಸರ್ಕಾರದ ಅಧಿಕಾರಿಗಳು 
ಭಾಗವಹಿಸುವುದರಿಂದ, ವಿದ್ಯಾಭ್ಯಾಸದ ಪ್ರಗತಿಗೆ ಪ್ರತಿಬಂಧಕ ಬರುತ್ತದೆಂದು ಸರ್ಕಾರದ 
ಅಭಿಪ್ರಾಯವೆ ? 

ಕೆ.ವಿ. ಶಂಕರೇಗೌಡ : ಆ ರೀತಿ ಏನೂ ಇಲ್ಲ. ಖಾಸಗಿಯವರಿಗೂ ಮತ್ತು ಸರ್ಕಾರಿ 
ಅಧಿಕಾರಿಗಳಿಗೂ ಒಬ್ಬರಿಗೊಬ್ಬರಿಗೆ ಸಹಾಯ ಮತ್ತು ಸಹಕಾರ ಇದ್ದರೆ ಒಳ್ಳೆಯದು. ವಾಸ್ತವಿಕವಾಗಿ 
ಬೆಂಗಳೂರಿನಲ್ಲಿ ನಡೆದ ಸಮ್ಮೇಳನದ ಬಗ್ಗೆ ಇನ್‌ವಿಟೀಷನ್‌ ಬಂದಿಲ್ಲವೆಂದು ಕಾಣುತ್ತದೆ. 


32 ಮಲ್ಲಾರಾಧ್ಧ 


ಜೆ.ಬಿ. ಮಲ್ಪಾರಾಧ್ಯರು : ಇನ್‌ವಿಟೇಷನ್‌ ಕಳಿಸಿದ್ದು ನನಗೆ ಸರಿಯಾಗಿ ಗೊತ್ತಿದೆ. 
ಆದರೂ ಸಹ ಸರ್ಕಾರದ ಕಡೆಯಿಂದ ಒಬ್ಬ ನರಪಿಳ್ಳೆ ಅಧಿಕಾರಿಯೂ ಸಹ ಬರದಿದ್ದುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


K.V. SHANKARA GOWDA : It was only a formal invitation 
No specific invitation was sent. 


ಜೆ.ಬಿ. ಮಲ್ಲಾರಾಧರು : ಮೈಸೂರು ಸಂಸ್ಥಾನದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೆದಂಥ 
ಖಾಸಗೀ ಸಮ್ಮೇಳನಗಳಲ್ಲಿ ಸರ್ಕಾರದ ಅಧಿಕಾರಿಗಳು ಎಷ್ಟೋ ಸಾರಿ ಭಾಗವಹಿಸದಿರುವುದು 
ಗೊತ್ತಿದೆಯೆ 7 


ಕೆ.ವಿ. ಶಂಕರೇಗೌಡ : ಹೌದು, ಎಷ್ಟೋ ಕಡೆಗಳಲ್ಲಿ ಭಾಗವಹಿಸಿಲ್ಲ. 


ಜೆ.ಬಿ. ಮಲ್ಲಾರಾಧ್ಮರು : ಬೆಂಗಳೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಸರ್ಕಾರದ 
ಅಧಿಕಾರಿಗಳು ಭಾಗವಹಿಸದಿರುವುದಕ್ಕೆ ಪ್ರಬಲವಾದಂತಹ ಕಾರಣವೇನಾದರೂ ಇದೆಯೆ ? 


ಕೆ.ವಿ. ಶಂಕರೇಗೌಡ : ಪ್ರಬಲವಾದಂಥ ಕಾರಣಗಳು ಯಾವುದೂ ಇಲ್ಲ. 


ಜೆ.ಬಿ. ಮಲ್ಲಾರಾಧ್ಯರು : ಮುಂದೆಯಾದರೂ ಖಾಸಗಿಯವರು ನಡೆಸತಕ್ಕಂಥ 
ಸಮ್ಮೇಳನಗಳಲ್ಲಿ ಸರ್ಕಾರದ ಅಧಿಕಾರಿಗಳು ಭಾಗವಹಿಸುವಂತೆ ಆದೇಶ ಕೊಡುವುದಕ್ಕೆ ಸರ್ಕಾರಕ್ಕೆ 
ಸಾಧ್ಯವೆ 2 


ಕೆ.ವಿ. ಶಂಕರೇಗೌಡ : ಇದು ಕಷ್ಟವಾದಂಥ ಪ್ರಶ್ನೆ. ಖಾಸಗಿಯವರು ಸಮ್ಮೇಳನ 
ಮಾಡುತ್ತೇವೆಂದು ಸರ್ಕಾರಕ್ಕೆ ತಿಳಿಸಿದರೆ, ಸರ್ಕಾರದ ಅಧಿಕಾರಿಗಳು ಹೋಗಬೇಕಾದರೆ ಟಿ.ಎ., 
ಡಿ.ಎ ಕೊಡಬೇಕಾಗುತ್ತದೆ. ಇದಕ್ಕೆ ಸರ್ಕಾರದ ಅನುಮತಿ ಬೇಕಾಗುತ್ತದೆ. ಸಮ್ಮೇಳನವನ್ನು 
ನಡೆಸುವುದರಿಂದ ಖಾಸಗಿಯವರಿಗೆ ಮತ್ತು ಸರ್ಕಾರಕ್ಕೆ ಏನಾದರೂ ಅನುಕೂಲವಾಗುತ್ತದೆಂದು 
ಸಮ್ಮೇಳನ ನಡೆಸುವರು ಇನ್‌ವಿಟೇಷನ್‌ ಕೊಟ್ಟು ತಿಳಿಸಿದರೆ ಆಗ ಅಧಿಕಾರಿಗಳನ್ನು ಕಳಿಸುವುದಕ್ಕೆ 
ಏರ್ಪಾಡು ಮಾಡಬಹುದು. ಎಲ್ಲಾಕಡೆಗೂ ಸರ್ಕಾರದ ಅಧಿಕಾರಿಗಳು ಹೋಗಬೇಕೆಂದರೆ 
ತೊಂದರೆಯಾಗುತ್ತದೆ. 


ಜೆ.ಬಿ. ಮಲ್ಲಾರಾಧರು : ಈ ಸಮ್ಮೇಳನ ಬೆಂಗಳೂರಿನಲ್ಲಿಯೇ ನಡೆಯಿತು ಮತ್ತು 
ಇನ್‌ವಿಟೇಷನ್‌ ಸಹ ಕಳಿಸಲಾಗಿತ್ತು. ಆದರೂ ಸಹ ಸರ್ಕಾರದ ಅಧಿಕಾರಿಗಳು ಬಾರದಿರುವುದಕ್ಕೆ 
ಕಾರಣವೇನು ?. 


ಕೆ.ವಿ. ಶಂಕರೇಗೌಡ : ಅಧಿಕಾರಿಗಳು ಭಾಗವಹಿಸಲು ಯಾವುದೇ ಕಾರಣವಿರುವುದಿಲ್ಲ. 
ಇದು ನೋಂದಾಯಿಸಿರುವ ಮಂಡಳಿಯೋ ಅಥವಾ ಅಂಗೀಕೃತವಾದ ಮಂಡಳಿಯೋ ಗೊತ್ತಿಲ್ಲ. 
ಅದು ಅಲ್ಲದೆ ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ. ಒಂದು ನಿರ್ದಿಷ್ಟ ಆಹ್ತಾನವಿಲ್ಲದೆ 
ಮತ್ತು ಸರ್ಕಾರದಿಂದ ಯಾವುದೇ ನಿರ್ದಿಷ್ಟ ಸೂಚನೆ ಇಲ್ಲದೆ ಇಲಾಖೆಯ ಅಧಿಕಾರಿಗಳು 
ಇಂತಹ ಸಭೆಗಳಲ್ಲಿ ಭಾಗವಹಿಸಲು ಕಷವಾಗುತದೆ. 


ಪತಿಭಾವಂತ ಸಂಸದೀಯ ಪಟು 33 


ಜೆ.ಬಿ. ಮಲ್ಪಾರಾಧು : ರಿಜಿಸ್ಟೇಷನ್‌ ಆಫ್‌ ಸೊಸೈಟೀಸ್‌ ಆಕ್ಟ್‌ ಪ್ರಕಾರ ಬೆಂಗಳೂರಿನಲ್ಲಿ 
ಸಮ್ಮೇಳನ ನಡೆಸಿದಂಥ ಸಂಸ್ಥೆ ರಿಜಿಸ್ಟರ್ನ್‌ ಸಂಸ್ಥೆಯಾಗಿದೆ ಮತ್ತು ವರ್ಷಾಂತರಗಳಿಂಬ ಈ ರೀತಿ 


[*) pr) 


ಸಮ್ಮೇಳನಗಳನ್ನು ನಡೆಸಿಕೊಂಡು ಬರುತ್ತಿದೆ. ಈ ಸಂಸ್ಥೆಯಲ್ಲಿ ಎಲ್ಲಾ ಅಧ್ಯಾಪಕ ವರ್ಗದ ದೃಷ್ಟಿ 
ತೋರಿಸುವುದು ಏತಕ್ಕೆ ಸ್ವಾಮಿ ? 


ಕೆ.ವಿ. ಶಂಕರೇಗೌಡ : ವಕ್ರದ್ಧಷ್ಟಿ ಏನೂ ಇಲ್ಲ. ವಾಸ್ತವಿಕವಾಗಿ ಇನ್‌ವಿಟೇಷನ್‌ 
ಕೊಟ್ಟರೆ ಅಧಿಕಾರಿಗಳನ್ನು ಕಳಿಸಿಕೊಡಲಾಗುತ್ತದೆ. 


ನರ್ಸರಿ ಶಾಲೆಗಳು 
(ಮಾರ್ಚ್‌ 12, 1968) 
ಜೆ.ಬಿ. ಮಲ್ಲಾರಾಧರು : 


ಎ. ಸದ್ಯ ಕರ್ನಾಟಕದಲ್ಲಿ ವಿವಿಧ ಭಾಗಗಳಲ್ಲಿ ಎಷ್ಟು ನರ್ಸರಿ ಶಾಲೆಗಳು 
ಕಾರ್ಯನಿರ್ವಹಿಸುತ್ತವೆ? 


ಬಿ. ನರ್ಸರಿ ಶಾಲೆಗಳ ಕಾರ್ಯ ನಿರ್ವಹಣೆಯ ಬಗ್ಗೆ ವಾರ್ಷಿಕ ವರಧಿಯನ್ನು ಸಾರ್ವಜನಿಕ 
ಇಲಾಖೆ, ಸರ್ಕಾರಕ್ಕೆ ಸಲ್ಲಿಸಿದೆಯೇ? 


p22 


1964-65, 1965-66, 1966-67ನೇ ಸಾಲಿನ ವರದಿ ಪ್ರತಿಗಳನ್ನು ಸಬೆಯಲ್ಲಿ 
ಮಂಡಿಸಲಾಗಿದೆಯೇ? 


ಡಿ. ನರ್ಸರಿ ಶಾಲೆಗಳಲ್ಲಿ ನಿಯೋಜಿತರಾಗಲು ಶಿಕ್ಷಕರಿಗೆ ಪ್ರಾಥಮಿಕ ಶಿಕ್ಷಣದ ಸಂಘಟನೆ 
ಒಂದು ಅವಿಭಾಜ್ಯ ಅಂಗವಾಗಿರುವುದು ಸರ್ಕಾರಕ್ಕೆ ಗೊತ್ತಿದೆಯೇ? 
ಈ. ಯಾವದೇ ರಾಷ್ಟ್ರೀಯ ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣದ ಸಂಘಟನೆ ಒಂದು ಅವಿಭಾಜ್ಯ 
ಅಂಗವಾಗಿರುವುದು ಸರ್ಕಾರಕ್ಕೆ ಗೊತ್ತಿದೆಯೇ? 
ಎಫ್‌. ನಮ್ಮಲಉದ್ದೇಶಗಳನ್ನು ಈಡೇರಿಸುವಲ್ಲಿ ಪ್ರಾಥಮಿಕ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸಲು 
ಪ್ರಾಥಮಿಕ ಶಿಕ್ಷಣದ ಸಂಘಟನೆಗೆ ಒಂದು ಅಪೇಕ್ಷಣೀಯವಾದಂತಹ : 
ಅಂಶವಲ್ಲವೇನು? 
ಜಿ. ರಾಜ್ಯದಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಪ್ರಸರಣಕ್ಕೆ ಸರ್ಕಾರ 
ಯಾವ ನೀತಿಯನ್ನು ಅನುಸರಿಸುತ್ತದೆ.? 
ಹೆಚ್‌. ಇಲ್ಲದಿದ್ದರೆ ಎಷ್ಟು ಬೇಗ ಇಂತಹ ನೀತಿಯನ್ನು ಯೋಜಿಸಲಾಗುತ್ತದೆ. ? 


34 ಮಲ್ಲಾರಾದ್ದ 
ಕೆ.ಎ. ಶಂಕರೇಗೌಡ (ಕೃಷಿ ಮತ್ತು ಶಿಕ್ಷಣ ಸಚಿವರು): 
ಎ. 741 
ಬಿ. ಹೌದು 


ಸಿ. ಹೌದು, ಆಡಳಿತಾತ್ರ ವರದಿಗಳನ್ನು 1964-65 ಕೈ ಸಂಬಂಧಿಸಿದಂತೆ ವರದಿಯನ್ನು 
ಮಂಡಿಸಲಾಗಿದೆ. ಉಳಿದ ಎರಡು ವರ್ಷಗಳ ಅವಧಿಯನ್ನು ತಯಾರಾದ ಕೂಡಲೇ 


ಮಂಡಿಸಲಾಗುವುದು. 
ಡಿ. ಹೌದು 
ಇ. ಹೌದು 
ಎಫ್‌. ಹೌದು 


ಜಿ. ಸರ್ಕಾರದ ನೀತಿ ಖಾಸಗಿ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಲು 
ಉತ್ತೇಜಿಸುವುದಾಗಿದೆ. ಲಭ್ಯವಿದ್ದಲ್ಲಿ ಸಹಾಯ ಧನವನ್ನು ನೀಡುವಬಾಗಿದೆ. ಸರ್ಕಾರಿ 
ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭಿಸಲು ಉದ್ದೇಶಿಸಿಲ್ಲ. ಕಡ್ಡಾಯ ಪ್ರಾಥಮಿಕ 
ಶಿಕ್ಷಣದ ಯೋಜನೆಯ ಅಡಿಯಲ್ಲಿ.......... 


[xe 


ಶಿಕ್ಷಣ ಮತ್ತು ವಾವಹಾರಿಕ ಆಡಳಿತ 


ಶ್ರೀಯುತರು ಅಮೇರಿಕದ ಪ್ರತಿಯೊಂದು ವಿಶ್ವವಿದ್ಯಾನಿಲಯದಲ್ಲಿ ಅಸ್ತಿತ್ವದಲ್ಲಿರುವ 
ವ್ಯಾವಹಾರಿಕ ಶಾಲೆಗಳ (Business Schools) ಬಗ್ಗೆ ತಿಳಿಸುತ್ತಾ ಇಂತಹ ಅಧ್ವಯನ ವಿಭಾಗಗಳು 
ದಕ್ಷಿಣ ಭಾರತದಲ್ಲಿ ಮತ್ತು ಮೈಸೂರು ರಾಜ್ಯದ ಯಾವದೇ ವಿಶ್ವವಿದ್ಯಾ ನಿಲಯಗಳಲ್ಲಿ ಅಸ್ತಿತ್ವದಲ್ಲಿರದೆ 
ಇರುವುದನ್ನು ಸಭೆಯ ಗಮನಕ್ಕೆ ತರುತ್ತಾ ಕೈಗಾರಿಕಾ ಮತ್ತು ವಾಣಿಜ್ಯದಲ್ಲಿ ಈ ವ್ಯಾವಹಾರಿಕ 
ಶಾಲೆಗಳಿಂದ ಹೊರಬರುವ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಸಕ್ರಿಯವಾದ ಪಾತ್ರವನ್ನು ವಹಿಸಲು 
ಸಾಧ್ಯ ಆದುದರಿಂದ ಸರ್ಕಾರ ಈ ಬಗ್ಗೆ ಇಂತಹ ವಿಭಾಗಗಳನ್ನು ಮೈಸೂರು ಕರ್ನಾಟಕ 
ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾರಂಭ ಮಾಡಲು ಸರ್ಕಾರವನ್ನು ಒತ್ತಾಯಿಸಿದ್ದರು. 


ವಯಸ್ಕರ ಶಿಕ್ಷಣವನ್ನು ಕುರಿತು ಮಾತನಾಡುತ್ತಾ 1938 ರಲ್ಲಿ ಶ್ರೀಯುತ ಮಲ್ಲಾರಾಧ್ಯರು, 
ಅವರ ಸ್ನೇಹಿತರಾದ ದೇವುಡು ನರಸಿಂಹಶಾಸ್ತ್ರಿ ಕೋಲಾರ ನಗರ ಸಭೆಯ ಕಸಗುಡಿಸುವವರನ್ನು 
ವಯಸ್ಕರ ಶಿಕ್ಷಣದ ತರಬೇತಿಗೆ ಒಳಪಡಿಸಿ, ಮೂರು ತಿಂಗಳಲ್ಲಿಯೆ ಅವರನ್ನು ಸುಶಿಕ್ಷಿತರನ್ನಾಗಿ 
ಮಾಡಿದ ವಿಷಯವನ್ನು ಮತ್ತು ವಯಸ್ಕರ ಶಿಕ್ಷಣದ ಮಹತ್ವವನ್ನು ಸರ್ಕಾರಕ್ಕೆ ತಿಳಿಸುತ್ತಾ ಅದನ್ನು 
ಹೆಚ್ಚು ಜವಾಬ್ದಾರಿಯಿಂದ ಕಾಯ್ದೆ ಮೂಲಕ ವ್ಯವಸ್ಥಿತವಾಗಿ, ವ್ಯಾಪಕವಾಗಿ ಜಾರಿಗೆ ತರಲು 
ಸಭೆಯಲ್ಲಿ ಒತ್ತಾಯಿಸಿದರು. 


ಪತಿಭಾವಂತ ಸಂಸದೀಯ ಪಟು 35 


ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ಬೇಕಾದುದಕ್ಕಿಂತ ಹೆಚ್ಚಿಗೆ 
ಪ್ರವೇಶ ನೀಡುವುದನ್ನು ವಿರೋಧಿಸಿ ಅರ್ಹರಿಗೆ ಮತ್ತು ಆದರಿಂದ ಪೂರ್ಣ ಪ್ರಯೋಜನ 
ಪಡೆಯುವವರಿಗೆ ದೊರೆಯುವಂತಾಗಲು ವಿಶ್ವವಿದ್ಧಾನಿಲಯಗಳಲ್ಲಿ ಹೆಚ್ಚಿನ ಕಟ್ಟುನಿಟ್ಟಾದ ಆಯ್ಕೆ 
ಕ್ರಮವನ್ನು ಅನುಸರಿಸಲು ಸರ್ಕಾರವನ್ನು ಒತ್ತಾಯಿಸಿದ್ದರು. 


ಕ್ಕಾಪಿಟೇಶನ್‌ ಶುಲ್ಕ 


ಶ್ರೀಯುತ ಜೆ.ಬಿ. ಮಲ್ಲಾರಾಧ್ಯರು ಶಿಕ್ಷಣದಲ್ಲಿ ವಂತಿಗೆಯ ಮೂಲಕ ಪ್ರವೇಶದ ಬಗ್ಗೆ 
ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿ, ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಕ್ಕಿರುವ ಪಾತ್ರ ಮತ್ತು 
ಜವಾಬ್ದಾರಿಯನ್ನು ಕಟುವಾಗಿ ಟೀಕಿಸಿದ್ದಾರೆ. ಸ್ಟಾತಂತ್ರ , ಬಂದು 20 ವರ್ಷಗಳ ನಂತರವೂ 
ನಾವು ಸರಿಯಾದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಾಧ್ಯವಾಗಿಲ್ಲ ಎನ್ನುವದನ್ನು 
ವ್ಯಕ್ತಪಡಿಸುತ್ತಾ, ಶಿಕ್ಷಣದ ಬಗ್ಗೆ, ಅದರ ಗುಣಮಟ್ಟದ ಬಗ್ಗೆ ಆಳವಾದ ಪಾಂಡಿತ್ಯ 
ಉಳ್ಳಂತವರಾಗಿದ್ದರು. 


ಕ್ರೀಡೆಯ ಬಗ್ಗೆ 


ಶ್ರೀಯುತ ಜೆ.ಬಿ. ಮಲ್ಲಾರಾಧ್ಯರು ಮೈಸೂರು ರಾಜ್ಯದಲ್ಲಿ ಕ್ರೀಡೆ, ಕ್ರೀಡಾ ಸೌಲಭ್ಯಗಳು 
ಮತ್ತು ತರಬೇತಿಯನ್ನು ಕುರಿತು ಅಪಾರವಾದ ಆಸಕ್ತಿಯನ್ನುಳ್ಳಂತವರು. ಮೈಸೂರು ರಾಜ್ಯದ 
ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಯಶಸ್ವಿಯಾಗಿ ಪೂರೈನಲು 
40 ಲಕ್ಷದ ಯೋಜನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ, ಇದುವರೆಗೂ ಅದರ ಬಗ್ಗೆ ಸರ್ಕಾರ ಯಾವ 
ಹೆಣವನ್ನು ಬಿಡುಗಡೆ ಮಾಡದೇ ಇರುವುದು ರಾಜ್ಯದಲ್ಲಿ ಕ್ರೀಡೆಗಳ ಬೆಳವಣಿಗೆಗೆ ತುಂಬಾ ಕಷ್ಟ. 
ಮೈಸೂರು ರಾಜ್ಯದಲ್ಲಿ ಕ್ರೀಡೆಗಳ ಬೆಳವಣಿಗೆಯಲ್ಲಿ ದೈಹಿಕ ಶಿಕ್ಷಣದ ಪಾತ್ರ ಮತ್ತು ಶಿಕ್ಷಣ 
ಸಂಸ್ಥೆಗಳ ಪಾತ್ರವನ್ನು ಕುರಿತು; ಸರಕಾರಕ್ಕೆ ಇದರ ಬಗ್ಗೆ ಬಹಳ ಸುಂದರವಾದ ಪ್ರತಿಮೆಯ 
ಮೂಲಕ ಕ್ರೀಡೆಗಳಲ್ಲಿ ತಮಗಿರುವ ಆಸಕ್ತಿಯನ್ನು ಶ್ರೀಯುತರು ವಿಧಾನಸಭೆಯಲ್ಲಿ ವ್ಯಕ್ತ ಪಡಿಸಿದ್ದಾರೆ. 
ಪಂಜಾಬ್‌ನ್ನು “ನಮ್ಮ ದೇಶದ ಖಡ್ಗದ ಕೈ” ಎಂದು ವರ್ಣಿಸುತ್ತಾ ಅದೇರೀತಿ “ಮೈಸೂರು 
ರಾಜ್ಯ ದೇಶದ ಆಟಗಾರರ ಮುಂಚೂಣಿ ರಾಜ್ಯವಾಗಬೇಕು” ಎಂಬ ಆಶಾಮನೋಭಾವವನ್ನು 
ಶ್ರೀಯುತರು ವಿವರಿಸಿದ್ದರು. ಕ್ರೀಡೆಗಳಲ್ಲಿ ತಾವ ತೋರಿಸುತ್ತಿದ್ದ ಆಸಕ್ತಿಯನ್ನು ವ್ಯಕ್ತಪಡಿಸುತ್ತಾ " 
Will the Government give the privilege of doing it, It don't want salary, 
My allowance, I don't want any car, If you give the money require for 
camying on some of the useful schemes, it is enough, unless you train 
young men in the matter physical education you cannot enforce 
discipline” oದಿದ್ದರು. 


20-4 


36 ಮಲ್ದಾರಾಧ್ಯ್ಧ 
ಕೇವಲ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕಂಠೀರವ ಕ್ರೀಡಾಂಗಣ 
ಸಜ್ಜುಗೊಂಡರೆ ಸಾಲದು, ರಾಜ್ಯದ ಎಲ್ಲಾ ಜಿಲ್ಲೆಯ ಮುಖ್ಯ ಕೇಂದ್ರಗಳಲ್ಲಿ ಹಾಗೂ ಪ್ರತಿಯೊಂದು 
ತಾಲ್ಲೂಕಿನ ಕೇಂದ್ರಗಳಲ್ಲಿ ಕ್ರೀಡಾಂಗಣದ ಅವಶ್ಯಕತೆಯನ್ನು ಬಹಳ ಹಿಂದೆಯೇ ಮನಗಂಡತಹ 
ದೂರದರ್ಶಿತ್ವ ಗುಣವನ್ನು ಶ್ರೀಯುತರು ಹೊಂದಿದ್ದರು. ರಾಜ್ಯದ ಕ್ರೀಡೆಗಳ ಬೆಳವಣಿಗೆ, ಕ್ರೀಡೆಗಳ 
ಆಡಳಿತ ಮತ್ತು ವ್ಯವಸ್ಥಾಪಕತೆ, ಕ್ರೀಡೆಗಳ ಮಹತ್ವ ಮುಂತಾದ ಅನೇಕ ವಿಷಯಗಳ ಬಗ್ಗೆ 
ಅಪಾರವಾದಂತಹ ಯೋಜನೆಗಳನ್ನು ತಮ್ಮಲ್ಲಿ ತುಂಬಿಕೊಂಡು ಅದರ ಬಗ್ಗೆ 
ಸಭೆಯಲ್ಲಿ ಅಧಿಕಾರಯುತವಾಗಿ ವಾದವನ್ನು ಮಂಡಿಸಬಲ್ಲಂತಹ ಸಾಮರ್ಥ್ಯ 
ಶ್ರೀಯುತ ಮಲ್ಲಾರಾಧ್ಯರಿಗಿತ್ತು. 


ರಾಜ್ಮದಲ್ಲಿ ಕೈಗಾರಿಕೆಗಳು ಮತ್ತು ಕೈಗಾರಿಕೆಗಳ ಬೆಳೆವಣಿಗೆಯ ಬಗ್ಗೆ 


ಜೆ.ಬಿ.ಮಲ್ಲಾರಾಧ್ಯರು ತಮ್ಮ ಅನಿಸಿಕೆಯನ್ನು ವ್ಯಕ್ತ ಪಡಿಸುತ್ತಾ ಸರ್ಕಾರ ಕೈಗಾರಿಕೆಗಳ 
ಬಗ್ಗೆ ಕೇವಲ 7.1 ಕೋಟಿ ರೂ.ಗಳನ್ನು ಮುಂಗಡ ಪತ್ರದಲ್ಲಿ ಹಂಚದ್ದಾರೆ. ಇದು ಒಟ್ಟು 
ಬಂಡವಾಳದ ಶೇಕಡ 1.5 ರಷ್ಟು ಆಗುವುದಿಲ್ಲ. ಸ್ವಾಮಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಾದೇಶಿಕ 
ಅಸಮಾನತೆಯನ್ನು ನಿವಾರಿಸುವುದು ನಮ್ಮ ಪಂಚವಾರ್ಷಿಕ ಯೋಜನೆಗಳ ಒಂದುಬಹು ಮುಖ್ಯ 
ಉದ್ದೇಶ. ಅಭಿವೃದ್ಧಿ ಹೊಂದಿದಂತಹ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದದ ಮಲೆನಾಡಿನಲ್ಲಾಗಲಿ 
ಅಥವಾ ಇನ್ನಾವದೇ ಪ್ರದೇಶವಾಗಲಿ ಸೂಕ್ತವಲ್ಲ, ಯಾವದೇ ದೇಶದಲ್ಲಿ ನಿರಂತರ ಬಂಡವಾಳವಿಲ್ಲದೆ 
ಆರ್ಥಿಕ ಅಭಿವೃದ್ಧಿ ಸಾದ್ಯವಿಲ್ಲ. ಈ ಬಗ್ಗೆ ಯಾವುದೇ ಅರ್ಥಶಾಸ್ತ್ರಜ್ಞರು ಅಥವಾ ಇನ್ನಾವುದೇ 
ತಜ್ಞಧು ನನ್ನ ಜೊತೆ ಸಹಮತವನ್ನು ವ್ಯಕ್ತ ಪಡಿಸುತ್ತಾರೆ. ಸರ್ಕಾರ ಏಕಿ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನು 
ಹೆಚ್ಚಿಸಲು ಸಾಧ್ಯವಾಗುತ್ತಿಲ್ಲ. ತೃಪ್ತಿಕರ ಬಂಡವಾಳವಿಲ್ಲದೆ ಕೈಗಾರಿಕೆಗಳ ಅಭಿವೃದ್ಧಿ ಹೇಗೆ 
ಸಾಧ್ಯ? ಎಲ್ಲಾ ಮಂತ್ರಿಗಳು ವಿವಿಧ ಪ್ರದೇಶಗಳಿಗೆ ಹೋಗಿ ಕೈಗಾರಿಕೆಗಳನ್ನು ಪ್ರಾರಂಭಿಸಲು 
ಬಂಡವಾಳಗಾರರಿಗೆ ಸಲಹೆ ನೀಡಬೇಕು. 1969 ರಲ್ಲಿ ಪ್ರಾರಂಭವಾಗುವ ನಾಲ್ಕನೆ ಯೋಜನೆಯಲ್ಲಿ 
ಸರ್ಕಾರ ಸ್ಥಳೀಯ ಕೈಗಾರಿಕೋದ್ಯಮಗಳಿಗೆ ಮತ್ತು ಹೊರಗಿನವರಿಗೆ ಸೂಕ್ತವಾದಂತಹ 
ಅನುಕೂಲತೆಗಳನ್ನು ಮಾಡಿಕೊಡಬೇಕೆಂದು ಬಯಸುತ್ತೇನೆ. ಕೈಗಾರಿಕಾ ನೀತಿ ನಿರ್ಣಯವನ್ನು 
ಆಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕೆಂದು ನಾನು ಬಾವಿಸುತ್ತೇನೆ. ಸಣ್ಣ ಕಾರು ಯೋಜನೆ, 
ಸಪೇಟಿಯ ಉಕ್ಕಿನ ಕಾರಾನೆ ಇವುಗಳನ್ನು ಸ್ಥಾಪಿಸಲು ಮೈಸೂರು ರಾಜ್ಯವೇ ಸೂಕ್ತವೆಂದು 
ತಾಂತ್ರಿಕ ವರದಿಗಳು ಸೂಚಿಸಿದ್ದರೂ, ಇವು ಏಕೆ ನಮ್ಮರಾಜ್ಯಕ್ಕೆ ಲಭ್ಯವಾಗಿಲ್ಲ.? ಕೋಲಾರದಲ್ಲಿ 
ಭಾರತ ಆರ್ಟ್‌ ಮೂವರ್ಸ್‌ ಕಾರ್ಯಾನೆಯನ್ನು ಪ್ರಾರಂಭಿಸಲು ಸರ್ಕಾರ ಏಕೆ ಅನುಮತಿ 
ನೀಡಿಲ್ಲ? ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಒತ್ತಾಯನ್ನು ತಂದು ನಮಗೆ ದಕ್ಕಬೇಕಾದ 
ಅನೇಕ ಯೋಜನೆಗಳನ್ನು ಜಾರಿಗೊಳಿಸಬೇಕು. 


ರಾಜ್ಯದಲ್ಲಿ ಬಂಡವಾಳವನ್ನು ಆಕರ್ಷಿಸಲು ಬಹಳ ಹಿಂದೆಯೇ ಶ್ರೀಯುತರು ಸರ್ಕಾರದ 
ಮುಂದೆ ಒಂದು ಸಲಹೆಯನ್ನು ಇಟ್ಟಿದ್ದರು. ರಾಜ್ಯದ ಕೈಗಾರಿಕೊದ್ಯಮಿಗಳು, ಆಡಳಿತಗಾರರು 


ಪತಿಭಾವಂತ ಸಂಸದೀಯ ಪಟು 37 


ಮತ್ತು ಇದರಲ್ಲಿ ಅನುಭವ, ಆಸಕ್ತಿ ಇರುವ ಒಂದು ನಿಯೋಗವನ್ನು ಅಭಿವೃದ್ಧಿ ರಾಷ್ಟಗಳಾದಂತಹ 
ಜಪಾನ್‌ ಯು.ಎಸ್‌.ಎ. ಮತ್ತು ಜರ್ಮನಿಗೆ ಕಳುಹಿಸಿ ವಿದೇಶಿ ಬಂಡವಾಳವನ್ನು ಆಕರ್ಷಿಸಲು 
ಸೂಚಿಸಿದ್ದರು. ನಂತರ ಅವರು ಮುಂದುವರೆದು : 


ಮಂತ್ರಿಗಳಲ್ಲಿ ನನ್ನದೊಂದು ಮನವಿ. ಸರ್ಕಾರ ಸ್ವಾಮ್ಯದಲ್ಲಿರುವ ಕೈಗಾರಿಕಾ ಆಡಳಿತ 
ಮಂಡಳಿಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಪದ್ಧತಿಯಂತೆ ಐ.ಎ.ಎಸ್‌. ಅಧಿಕಾರಿಗಳನ್ನು ನೇಮಕ 
ಮಾಡುವುದನ್ನು ಕೈಬಿಡಬೇಕು. ಮಂಡ್ಯ ನ್ಯಾಷನಲ್‌ ಪೇಪರ್‌ ಮಿಲ್ಫ್‌ ಅಥವಾ ಎಂ.ಎಸ್‌ ..ಕೆ 
ಕಾರ್ಯಾನೆಯನ್ನು ಉದಾಹರಣೆಗೆ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಕಂಪನಿ ಮುಚ್ಚಿತು. ನಾನು ಈ 
ಬಗ್ಗೆ ಅದರ ನಿರ್ದೇಶಕರು ಏನು ಮಾಡಿದರೆಂದು ತಿಳಿಸಲು ತಿಳಿಯ ಬಯಸುತ್ತೇನೆ. ಇದು 
ಅನೇಕ ನಿರ್ಲಕ್ಷ , ಹಾಗೂ ಕೆಟ್ಟ ಆಡಳಿತದಿಂದ ಅದಂತಹದ್ದು ತಮ್ಮ ಗಮನಕ್ಕೆ ಬಂದಿದೆಯೆ ? 
ನನ್ನದೊಂದು ಸಲಹೆ ಇದೆ. ವಿರೋಧ ಪಕ್ಷದಲ್ಲಿ ಕೈಗಾರಿಕೆಗಳ ಬಗ್ಗೆ ಗೊತಿರುವಂತಹ ಸದಸ್ಯರನ್ನು 
ಇಂತಹ ಆಡಳಿತ ಮಂಡಳಿಯಲ್ಲಿ ಸೇರಿಸಬೇಕು. ಕೇವಲ ಆಳುವ ಪಕ್ಷದಿಂದ ಮಾತ್ರವೇ ಏಕೆ ? 
ಕೈಗಾರಿಕೆಗಳ ಸಂಬಂಧದಲ್ಲಿ ರಾಜಕೀಯ ಬೆರೆಸುವುದು ಬೇಡ, ಕೇಂದ್ರ ಸರ್ಕಾರವೇ ಕೈಗಾರಿಕೆಗಳಲ್ಲಿ 
ಟಾಟಾರವರನ್ನು ಸೇರಿಸಿಕೊಂಡಾಗ ಒಂದು ಖಾಸಗಿ ಕಂಪನಿಯಲ್ಲಿ ಅದರ ನಿರ್ದೇಶಕರು ಆ 
ಕಂಪನಿಯ ಷೇರುದಾರರಿಗೆ ಉತ್ತರ ಹೇಳಬೇಕಾಗುತ್ತದೆ. ಆದರೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ 
ಅದರ ನಿರ್ದೇಶಕರು ಯಾರೂ ಜವಾಬ್ದಾರರಲ್ಲ. ಒಂದು ಕಾರಾನೆಯ ಜವಾಬ್ದಾರಿಯನ್ನು 
ಅನುಭವವಿಲ್ಲದ ವ್ಯಕ್ತಿಯ ಕೈಯಲ್ಲಿ ನೀಡಬಾರದು. ನಾನು ಇನ್ನೊಂದು ಸಲಹೆ ಕೊಡುತ್ತೇನೆ. 
ಖಾಸೆಗಿ ವಲಯದಿಂದ ಮತ್ತು ಸರ್ಕಾರಿ ವಲಯದಿಂದ ಅಧಿಕಾರಿಗಳನ್ನು ಬದಲಾಯಿಸಲು 
ತಯಾರಿರಬೇಕು. ಖಾಸಗಿ ವಲಯದಲ್ಲಿ ಒಬ್ಬ ದಕ್ಷವ್ಯಕ್ತಿ ಇದ್ದರೆ ಅವನನ್ನು, ಅವನ ಸೇವೆಯನ್ನು 
ತೆಗೆದುಕೊಳ್ಳಿ ಅದೇ ರೀತಿ ಸರ್ಕಾರಿ ವಲಯದಿಂದ ಯಾರಾದರೂ ಖಾಸಗಿ ವಲಯಕ್ಕೆ 
ಹೋಗುವುದಿದ್ದರೆ ಕಳುಹಿಸಿಕೊಡಿ. Let their be a reciprocity, 1 think it was 
proof. Laski to once said "success of a grate leader is majored by the 
existent to which is himself undeniable." 


ದೈಹಿಕ ಶಿಕ್ಷಣದ ಅಧ್ಯಯನ ಮತ್ತು ಚಾರಿತ್ರ ನಿರ್ಮಾಣ 
ಕಾರ್ಯಕ್ರಮಗಳು 
(ಮಾರ್ಚ್‌ 151968. ಎ.ಪು 


ಜೆ.ಬಿ. ಮಲ್ಲಾರಾಧರು : ಮಾನ್ಯ ಕೃಷಿ ಮತ್ತು ಶಿಕ್ಷಣ ಮಂತ್ರಿಗಳು ದಯಮಾಡಿ ಹೇಳಿಕೆ 
ನೀಡುವಿರಾ ? ಪ್ರಸ್ತುತ ರಾಜ್ಯದಲ್ಲಿ ಜಾರಿಯಲ್ಲಿರುವ ವಿವಿಧ ಬೈಹಿಕ ಶಿಕ್ಷಣ ಮತ್ತು ಚಾರಿತ್ರ , 
ನಿರ್ಮಾಣ ಕಾರ್ಯಕ್ರಮಗಳ ಬಗ್ಗೆ ಸಮಗ್ರ ಅಧ್ಯಯನ ಮಾಡಲು ಸರ್ಕಾರ ಉದ್ದೇಶ 
ಹೊಂದಿದೆಯೇ? ಮತ್ತುಇದರ ಮೂಲಕ ಪರಿಣಾಮಕಾರಿಯಾದ ವ್ಯಾಪಕ ಯೋಜನೆಯೊಂದನ್ನು 
ಕ್ರೀಡೆಗಳ ಅಭಿವೃದ್ಧಿ ಮೂಲಕ ರಾಜ್ಯದ ಯುವಕರಿಗೆ ಉಪಯುಕ್ತವಾದಂತಹ 
ಕಾರ್ಯಕ್ರಮಗಳನ್ನೆನಾದರೂ ಸರ್ಕಾರ ಹಾಕಿಕೊಂಡಿಬೆಯೇ ? 


38 ಮಲಾರಾಧ 


[= ಲ 


ಜೆ.ಬಿ ಶಂಕರೇಗೌಡ : (ಕೃಷಿ ಮತ್ತು ಶಿಕ್ಷಣ ಸಚಿವರು) ಇಲ್ಲ ಇಂತಹ ಒಂದು 
ರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಅಧ್ಯಯನದ ಆಧಾರದ ಮೇಲೆ ರಾಷ್ಟ್ರೀಯ ಸದೃಡ ಪಡೆಯನ್ನು 
ಜಾರಿಗೊಳಿಸಲಾಯಿತು. ಆದುದರಿಂದ ಇಷ್ಟು ಬೇಗ ಇನ್ನೊಂದು ಅಧ್ಯಯನ ಸಾಧ್ಯವಿಲ್ಲ. 


ಕೆ.ಎ. ಮಲ್ಲಾರಾಧ್ಮರು ; 1965 ರಲ್ಲಿ ಜಾರಿಯಾದ ನಂತರ ಅದರ ರಾಷ್ಟ್ರೀಯ ಸದೃಡ 
ಪಡೆಯ ಯಾವ ಪಡೆ ಜಾರಿಯಾಗಿದೆ ಎಂಬುದನ್ನು ತಿಳಿಸುವಿರಾ ? 


ಕೆ.ವಿ. ಶಂಕರೇಗೌಡ : ಇದು ರಾಜ್ಯದಲ್ಲಿ ಸಂಪೂರ್ಣವಾಗಿ ಜಾರಿಯಾಗಿದೆ. 


ಜೆ.ಬಿ. ಮಲ್ಲಾರಾಧರು : ಈ ಕಾರ್ಯಕ್ರಮ ಜಾರಿಯಾದ ನಂತರ ಅದರ ಫಲ 
ಸರ್ಕಾರಕ್ಕೆ ತೃಪಿತಂದಿದೆಯೇ ? 


ಕೆ.ವಿ. ಶಂಕರೇಗೌಡ : ಈ ಕಾರ್ಯಕ್ರಮ 1965 ರಲ್ಲಿ ಜಾರಿಯಾಯಿತು. ಈಗ ಕೇವಲ 
2 ವರ್ಷಗಳು ಮಾತ್ರ ಕಳೆದಿವೆ. ಇದರ ಫಲವನ್ನು ಮೌಲೀಕರಣ ಮಾಡುವುದು ತುಂಬಾ 
ಅವಸರವಾಗುತದೆ. 


ಜೆ.ಬಿ. ಮಲ್ಲಾರಾಧ್ಯರು : ಈ ಕಾರ್ಯಕ್ರಮ ಸರಿಯಾಗಿ ಕಾರ್ಯ ನಿರ್ವಹಿಸದೇ 
ಇರುವ ದೃಷ್ಟಿಯಲ್ಲಿ ಸರ್ಕಾರ ನಾನೂ ಸೂಚಿಸಿದ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದೇ ? 


ಕೆ.ವಿ. ಶಂಕರೇಗೌಡ : ಈ ಕಾರ್ಯಕ್ರಮ ಕೇವಲ 2 ವರ್ಷದ ಹಿಂದೆ ಜಾರಿಗೆ ಬಂದಿದೆ 
ಈ ಕಾರ್ಯಕ್ರಮದ ಘಫಲಶ್ವತಿಗಳನ್ನು ಈಗಷ್ಟೆ ಅಧ್ಯಯನ ಮಾಡುತಿದ್ದೇವೆ. ಇದರ ಫಲಿತಾಂಶಗಳನ್ನು 
ನೋಡಿ ಇದರಲ್ಲಿ ನ್ಯೂನತೆಗಳಿದ್ದರೆ ಈ ಕಾರ್ಯಕ್ರಮದ ಬದಲು ಬೇರೆ ಕಾರ್ಯಕ್ರಮಗಳನ್ನು 
ವಿಚಾರ ಮಾಡುತ್ತೇವೆ. ಆದರೆ ಇದರ ಮೌಲೀಕರಣ ಇಷ್ಟು ಬೇಗೆ ಮಾಡಲು ಸಾಧ್ಯವಿಲ್ಲ. ಈಗ 
ಇದರ ಬಗ್ಗೆ ಯಾವುದೇ ಒಂದು ಸಮಿತಿಯನ್ನು ವಹಿಸಲು ಸರ್ಕಾರವು ಉದ್ದೇಶಿಸಿಲ್ಲ. 


ಜೆ.ಬಿ. ಮಲ್ಲಾರಾಧರು : ರಾಷ್ಟ್ರೀಯ ಸದೃಡ ಪಡೆ ಕಾರ್ಯಕ್ರಮಮದ ಫಲಶೃತಿ ಒಟ್ಟು 
ಜನಸಂಖ್ಯೆ ಶೇಕಡ 15 ರಿಂದ 20 ಪ್ರಮಾಣದಲ್ಲಿ ಜನರಿಗೆ ತಲುಪಿದೆ ಎಂದು ಸರ್ಕಾರಕ್ಕೆ 
ಗೊತ್ತಿದೆಯೇ ? 


ಕೆ.ಎ. ಶಂಕರೇಗೌಡ : ನಾನೀಗಾಗಲೆ ಈ ಕಾರ್ಯಕ್ರಮವನ್ನು ಎರಡು ವರ್ಷದ ಹಿಂದೆ 
ಜಾರಿಗೊಳಿಸಲಾಗಿದೆ ಎಂದು ಹೇಳಿದ್ದೇನೆ. ಇದು ಸಾರ್ವಜನಿಕರು ಹೇಳುವ ಪ್ರಮಾಣದಲ್ಲಿ 
ಪ್ರಭಾವ ಬೀರಲು ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬಹುದು. 


ಜೆ.ಬ. ಮಲ್ಲಾರಾಧರು : ರಾಷ್ಟ್ರೀಯ ಸದೃಡಪಡೆ ಕಾರ್ಯಕ್ರಮ ಹೆಚ್ಚು ವಿಶಾಲವಾದ 
ತಳಹದಿಯ ಮೇಲೆ ರೂಪಿಸಬೇಕಾದ ಕಾರ್ಯಕ್ರಮವಲ್ಲವೆ. ಆಗಿದ್ದಾಗ ಮಾತ್ರ ಇದು ಇಡೀ 
ಜನಸಂಖ್ಯೆಯನ್ನು ತಲುಪಲು ಸಾದ್ಯವಾಗುವುದಿಲ್ಲವೆ ? 


ಕೆ.ಎ. ಶಂಕರೇಗೌಡ : ಹೌದು, ಕ್ರೀಡಾ ಸಮಿತಿ ಇದನ್ನು ಮಾಡಬಲ್ಲದು. 


ಪತಿಭಾವಂತ ಸಂಸದೀಯ ಪಟು 39 


ಡಿಪ್ಲೊಮೊ ಪದವೀಧರರಲ್ಲಿ ನಿರುದ್ಕೋಗ ಸಮಸ್ಸೆ 
(ಏನಾಂಕ 2ನೇ ಫೆಬ್ರವರಿ 1966 ಎ.ಪು 


ಜೆ.ಬಿ. ಮಲ್ಲಾರಾಧರು : ದಯವಿಟ್ಟು ಸರ್ಕಾರ ಈ ಕೆಳಕಂಡ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣ 


pI 


pl 


ನೀಡುವುದೇ ? 


ರಾಜ್ಯದ ವಿವಿಧ ಪಾಲಿಟೆಕ್ತಿಕ್‌ ನಿಂದ ಹೊರ ಬಂದಿರುವ ಡಿಪ್ಲೊಮೊ ಪದವೀಧರರ 
ನಿರುದ್ಯೋಗ ಪ್ರಮಾಣದ ಬಗ್ಗೆ ಸರ್ಕಾರ ಯಾವುದಾದರೂ ಅಂದಾಜು 
ಮಾಡಲಾಗಿದೆಯೇ ? 


ಯಾವ ಯಾವ ವಿಭಾಗಗಳಲ್ಲಿ ಎಷ್ಟು ಪ್ರಮಾಣದ ನಿರುದ್ಯೋಗ ಇದೆ ? 


ರಾಜ್ಯದ ತಾಂತ್ರಿಕ ಅರ್ಹತೆಯನ್ನು ಹೊಂದಿರುವ ಯುವಕರಲ್ಲಿ ತೀವ್ರವೇಗದಲ್ಲಿ 
ಹೆಚ್ಚುತ್ತಿರುವ ನಿರುದ್ಯೋಗವನ್ನು ತಗ್ಗಿಸಲು ಸರ್ಕಾರ ಯಾವ ಖಚಿತ ಕ್ರಮಗಳನ್ನು 


ಕೈಗೊಂಡಿದೆ 7 


ತಾಂತ್ರಿಕ ಶಿಕ್ಷಣ ಮತ್ತು ಕೈಗಾರಿಕೆ, ವಾಣಿಜ್ಯ ಇವುಗಳ ನಡುವೆ ಯಾವ ರೀತಿಯ 
ಸಂಪರ್ಕ ಕಲ್ಲಿಸಲಾಗಿದೆ. ? 


ಕೈಗಾರಿಕೆಗಳ ಅಗತ್ಯಕ್ಕೆ ಅನುಗುಣವಾಗಿ ಪಾಲಿಟೆಕ್ತಿಕ್‌ ಸಂಸ್ಥೆಗಳಲ್ಲಿ ಅಧ್ಯಯನದ 
ವಿಷಯಗಳನ್ನು ಸೂಕ್ತವಾಗಿ ವೈವಿಧ್ಯೀಕರಣ ಗೊಳಿಸಲು ಸರ್ಕಾರದ ಮುಂದೆ 
ಯಾವುದಾದರೂ ಯೋಜನೆ ಇದೆಯೇ ? 

ಇಲ್ಲದಿದ್ದರೆ ಸರ್ಕಾರ ರಾಜ್ಯದಲ್ಲಿ ತಾಂತ್ರಿಕ ಶಿಕ್ಷಣ ಅರ್ಥಪೂರ್ಣವಾಗಲು ಒಂದು 
ಸೂಕ್ತವಾದ ಕಾರ್ಯಕ್ರಮವನ್ನಾಗಿ ಮಾಡಲು ಸರ್ಕಾರ ಒಂದು ಸಮಿತಿಯನ್ನು 
ರಚಿಸಬಾರದೇಕಿ ? 


. ಕಂಠಿ : ಢಿಕ್ಷಣ ಮಂತಿಗಳು) 


ಹೌದು, 196 ರಲ್ಲಿ 


2252 ಸಿವಿಲ್‌ ಇಂಜಿನಿಯರಿಂಗ್‌, ಎಲೆಕ್ಟಿಕಲ್‌ ಮತ್ತು ಮೆಕಾನಿಕಲ್‌ 
ಇಂಜಿನಿಯರಿಂಗ್‌ 


ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


) ಡಿಪ್ಲೋಮೊ ಮಟ್ಟದ ತಾಂತ್ರಿಕ ಶಿಕ್ಷಣದ ವಿಸ್ತರಣೆಯನ್ನು ತಾತ್ಕಾಲಿಕವಾಗಿ 
ನಿಲ್ಲಿಸಲಾಗಿದೆ. 


40 ಮಲ್ಲಾರಾಭ್ದ 


೫) ಸಿವಿಲ್‌ ಇಂಜಿನಿಯರಿಂಗ್‌ ಪ್ರವೇಶ ಪ್ರಮಾಣವನ್ನು ಎಲ್ಲಾ ಸಂಸ್ಥೆಗಳಲ್ಲಿ 
60 ರಿಂದ 4 ಕೈ ಇಳಿಸಲಾಗಿದೆ. ಈಗಾಗಿ ಇಡೀ ರಾಜ್ಯದಲ್ಲಿ ಒಟ್ಟುಸಿವಿಲ್‌ 
ಇಂಜಿನಿಯರಿಂಗ್‌ ಪ್ರವೇಶ ಪ್ರಮಾಣವನ್ನು 400 ಪ್ರವೇಶಕ್ಕೆ ಕಡಿತ 
ಗೊಳಿಸಲಾಗಿದೆ. 


i) ಕೆಲವು ಸಂಸ್ಥೆಗಳಲ್ಲಿ ಸಿವಿಲ್‌ ಇಂಜಿನಿಯರಿಂಗ್‌ ವಿಭಾಗಕ್ಕಿ ತಾತ್ಕಾಲಿಕವಾಗಿ 
ಪ್ರವೇಶವನ್ನು ಕಡಿಮೆ ಮಾಡಲಾಗಿದೆ. ಇಲ್ಲವೆ ನಿಲ್ಲಿಸಲಾಗಿದೆ. 


ಡಿ. ಸರ್ಕಾರಕ್ಕೆ ತಾಂತ್ರಿಕ ಶಿಕ್ಷಣದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಸಲಹೆ ನೀಡಲು 
ಕೈಗಾರಿಕೆ ಮತ್ತು ವಾಣಿಜ್ಯ ಪ್ರತಿನಿಧಿಗಳನ್ನೊಳಗೊಂಡ ಸಲಹಾ ಸಮಿತಿಯನ್ನು 
ರಚಿಸಲಾಗಿದೆ. 


ಇ. ಹೌದು. ನಾಲ್ಕನೆ ಯೋಜನೆಯಲ್ಲಿ ಪಾಲಿಟೆಕ್ಸಿಕ್‌ಗಳಲ್ಲಿ ಹೊಸ ಅಧ್ಯಯನ 
ವಿಷಯಗಳನ್ನು ತೆಗೆಯಲಾಗುವುದು. 
ಎಫ್‌. Cause 'C' ಉತ್ತರದಿಂದ ಇದು ಉದ್ಭವಿಸುವುದಿಲ್ಲ. 
ಜೆ.ಬಿ. ಮಲ್ಲಾರಾಧ್ಯರು : ಉತ್ತರದಲ್ಲಿ ನಿರುದ್ಯೋಗ ಡಿಪ್ಲೋಮಾ ಪದವೀಧರರ 


ಸಂಖ್ಯೆ 2252 ಎಂದು ಹೇಳಲಾಗಿದೆ. ಯಾವ ಆಧಾರದ ಮೇಲೆ ಈ ಅಂಕಿ ಅಂಶಗಳನ್ನು 
ಪೂರೈಸಲಾಗಿದೆ. ? 


ಐಸ್‌.ಆರ್‌. ಕಂಠಿ : ಈ ಅಂಕಿ ಅಂಶಗಳನ್ನು ಉದ್ಯೋಗ ವಿನಿಯಮ ಕೇಂದ್ರದಿಂದ 
ಸಂಗಹಿಸಲಾಗಿದೆ. 

ಜೆ.ಬಿ. ಮಲ್ಲಾರಾಧ್ಮರು : ತಾವು ಕೊಟ್ಟಿರುವ ಅಂಕಿ ಅಂಶಗಳಿಗಿಂತ ವಾಸ್ತವವಾಗಿ 
ನಿರುದ್ಕೋಗ ಡಿಪ್ಲೊಮಾ ಪದವೀಧರರ ಪ್ರಮಾಣ ಹೆಚ್ಚಿದೆ ಎಂಬುದು ಸರ್ಕಾರಕ್ಕೆ ಗೊತಿದೆಯೇ? 

ಐಸ್‌.ಆರ್‌. ಕಂಠಿ : ಇದು ಸಾದ್ಯ. 

ಜೆ.ಬಿ. ಮಲ್ಲಾರಾಧರು : ತಾವು ರಾಜ್ಯ ಸಲಹಾ ಮಂಡಳಿ ರಚನೆಯಾಗಿದೆ ಎಂದು 
ಹೇಳಿದ್ದೀರಿ. ನನ್ನ ಪ್ರಶ್ನೆ ಏನೆಂದರೆ ಯಾವ ರೀತಿಯ Liaison, ಯಾವ ರೀತಿಯ ವೈವಿಧ್ಯೀಕರಣ 
ಸಲಹೆಗಳನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಮಾಡಲಾಗಿದೆ ? 

ಎಸ್‌.ಆರ್‌. ಕಂಠಿ : ಅವರು ಯಾವುದೇ ಶಿಫಾರಸ್ಸುಗಳನ್ನು ಮಾಡಿರುವುದಿಲ್ಲ. 


ಜೆ.ಬಿ. ಮಲ್ಲಾರಾಧ್ಗರು : ಸಿವಿಲ್‌ ಇಂಜಿನಿಯರಿಂಗ್‌ ವಿಭಾಗದಲ್ಲಿ ಪ್ರವೇಶ ಪ್ರಮಾಣವನ್ನು 
60 ರಿಂದ 40 ತಗ್ಗಿಸಿರುವುದರಿಂದ ಡಿಪ್ಲೋಮೊ ಪದವೀಧರರ ನಿರುದ್ಯೋಗ ಸಮಸ್ಯೆ ಹೆಚ್ಚುವುದನ್ನು 
ನಿಲ್ಲಿಸಬಹುದಾಗಿದೆ. ಇದರಿಂದ ಸರ್ಕಾರಕ್ಕೆ ತೃಪ್ತಿಯಾಗಿದೆಯೆ ? 


KAS) 


ಪತಿಬಾವಂತ ಸಂಸದೀಯ ಪಟು 4] 


ಎಸ್‌.ಆರ್‌ ಕೆಂಠಿ : ಇದು ಸರ್ಕಾರ ಅಳವಡಿಸಿಕೊಂಡಿರುವ ಒಂದು ಕ್ರಮವಾಗಿದೆ. 
ಬೇರೆ ವಿಧಾನಗಳಿದ್ದರೆ ಅದನ್ನು ಮಾನ್ಯ ಸದಸ್ಯರು ತಿಳಿಸಬಹುದು 


ಜೆ.ಬಿ. ಮಲ್ಲಾರಾಧ್ಮಾರು ;: ನಾನು ಮಾಡಿದ ಸಲಹೆ ಕೇವಲ ಕಾಗದದ ಮೇಲೆ 
ಉಳಿದಿದೆ. ಆದರೂ, ಸಹ ನಿಮ್ಮಿಂದ ತಿಳಿಯ ಬಯಸುವುದೇನೆಂದರೆ, ಸಮಿತಿ ಎಷ್ಟುಬಾರಿ 
ಸಭೆ ಸೇರಿದೆ? ಮತ್ತು ಡಿಪ್ಲೋಮಾ ಪದವೀಧರರ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ 
ಮಾಡಲು ಯಾವ ಕ್ರಮಗಳನ್ನು ಶಿಫಾರಸ್ಸು ಮಾಡಿದೆ ? 


ಎಸ್‌. ಆರ್‌. ಕಂಠಿ : ಇದೊಂದು ಕಷ್ಟಕರವಾದ ಸಮಸ್ಯೆ ಸಮಿತಿಯು ಹೊದ ವರ್ಷ 
ಒಂದೇ ಸಾರಿ ಸಭ್ರೆ ಸೇರಿದೆ. ಈ ವರ್ಷ ಅದು ಬೇಗನೆ ಸಭಿ ಸೇರುವುದು ಅದು ಪ್ರತಿ ವರ್ಷ 
ಎರಡು ಭಾರಿ ಸಭೆಸೇರಬೇಕು. 


ಜೆ.ಬಿ. ಮಲ್ಲಾರಾಧ್ಯರು : ದಯವಿಟ್ಟು ಒಂದು ವಿಶೇಷ ಸಭೆಯನ್ನು ಕರೆಯುವಿರಾ ? 
ಸದ್ಯ ಮೂರು ಸಾವಿರ ಡಿಪ್ಲೋಮಾ ಪದವೀಧರರು ನಿರುದ್ಯೋಗ ಹೊಂದಿದ್ದು, ಬಾಗಿಲಿನಿಂದ 
ಬಾಗಿಲಿಗೆ ಅಲೆದರೂ ಯಾವ ಕೆಲಸ ಸಿಗದ ಸ್ಥಿತಿಯಲ್ಲಿದ್ದಾರೆ, ಕೈಗಾರಿಕಾ ಪ್ರಸ್ತಾಪನೆಗಳಲ್ಲಿ 
ಬಹಳಷ್ಟು ಅನರ್ಹರಿರುವುದು ಸರ್ಕಾರದ ಗಮನಕ್ಕೆ ಬಂದಿದಿಯೇ ? ಇವರುಗಳ ಬಗ್ಗೆ ಸರ್ಕಾರಕ್ಕೆ 
ಮಾಹಿತಿ ಇದೆಯೇ ? 


ಎಸ್‌.ಆರ್‌. ಕಂಠಿ : ನನಗೂ ಸಹ ಇದೇ ರೀತಿ ಕೈಗಾರಿಕೆಗಳಲ್ಲಿ ಅನರ್ಹರಿರುವುದು 
ತಿಳಿದು ಬಂದಿದೆ. 


ಜೆ.ಬಿ. ಮಲ್ಲಾರಾಧ್ಯರು : ರಾಜ್ಯದಲ್ಲಿ ಇನ್ನೂ ಮುಂದೆ ಯಾವುದೇ ಖಾಸಗಿ ಅಥವಾ 
ಸರ್ಕಾರಿ ಪಾಲಿಟೆಕ್ಷಿಕ್‌ಗಳನ್ನು ತೆರೆಯದಿರಲು ನೀವು ಆಶ್ಹಾಸನೆ ನೀಡುತ್ತೀರಾ ? ಇದೇ ಮೂಲ 
ಸಮಸ್ಯೆ. 


ಎಶ್ವವಿದ್ಧಾನಿಲಯಗಳ ಆಡಳಿತ ಕುರಿತು 
(ದಿನಾಂಕ 2ನೇ ಫೆಬ್ರವರಿ 1966, ವಿ.ಪು 


ಜೆ.ಬಿ. ಮಲ್ಲಾರಾಧರು : ಸತ್ಯ ಸಂಗತಿಗಳನ್ನು ತಿಳಿಸಲು ನಾನು ಮುಕ್ತನಾಗಿದ್ದೇನೆ. 
ನಾನು ಸವಾಲನು ಸ್ವೀಕರಿಸುತ್ತೇನೆ. ನನ್ನ ಆರೋಪ ಸುಳ್ಳಾಗಿದ್ದರೆ ಮಾನ್ಯ ಸದಸ್ಯರು ತ್ಯಾಗ 
ಪತ್ರವನ್ನು ನೀಡಲು ತಯಾರಿದ್ದಾರೆಯೇ ? ನಾನು ಇದನ್ನು ಸತ್ಕಾಂಶಗಳನ್ನು ಆಧಾರಿಸಿ ಹೇಳುತ್ತಿದ್ದೇನೆ, 
ಅರ್ಜಿ ಇಲ್ಲದೆ ಹುದ್ದೆಗಳನ್ನು ನೀಡಿರುವದುಂಟು. ಸಂದರ್ಶನವಿಲ್ಲದೆ ಹುದ್ದೆಗಳನ್ನು ನೀಡಿರುವದುಂಟು. 
ಸ್ನಾತಕೋತ್ತರ ಅಧ್ಯಾಪನ ಸೇವೆ ಅಥವಾ ಕನಿಷ್ಟ 5 ವರ್ಷ ಬೋಧನಾ ಅನುಭವವಿಲ್ಲದೆ 
ಹುದ್ದೆಗಳನ್ನು ನಿಗದಿಪಡಿಸಿದ ಕನಿಷ್ಪ ಅರ್ಹತೆ ಇಲ್ಲದವರಿಗೆ ಹುದ್ದೆಗಳನ್ನು ನೀಡಿರುವುದುಂಟು, 
ನೀವು ಇಷ್ಟ ಪಟ್ಟರೆ ನಾನು ಹೆಸರುಗಳನ್ನು ಕೊಡಬಲ್ಲೆ, 18 ವರ್ಷ ಸೇವೆ ಸಲ್ಲಿಸಿದ್ದರೂ ಕೂಡ 


42 ಮಲ್ಲಾರಾಧ್ಯ 


ಅವರ ಸೇವಾವಧಿಯನ್ನು ತೃಪ್ತಿಕರವೆಂದು ಘೋಷಿಸಿರುವುದಿಲ್ಲ. ಒಬ್ಬ ಉಪನ್ಯಾಸಕ 16 ವರ್ಷ 
ಸೇವೆ ಸಲ್ಲಿಸಿಯೂ ಪ್ರೊಬೇಷನರಿ ಅವಧಿಯಲ್ಲಿದ್ದಾರೆ, ಇನ್ನೊಬ್ಬರು 18 ವರ್ಷಗಳ ಕಾಲ, 
ಮತ್ತೊಬ್ಬರು 22 ವರ್ಷ ಪ್ರೊಬೇಷನರಿ ಅವಧಿಯಲ್ಲಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಒಬ್ಬರನ್ನು 
ಒಂದು ವರ್ಷದ ಅಧ್ಯಾಪನ ಅನುಭವವಿದ್ದವರನ್ನು ಪ್ರೊಬೇಷನರಿ ಇಲ್ಲದ ಹಾಗೆ ನೇಮಕ 
ಮಾಡಿದ್ದುಂಟು. ಮೈಸೂರಿನಲ್ಲದವರನ್ನು ನೇಮಕ ಮಾಡುವುದಕ್ಕೆ ನಾನು ಆಕ್ಷೇಪಣೆಯನ್ನು 
ಮಾಡುತ್ತಿಲ್ಲ. ಏಕೆಂದರೆ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಗುಣಮಟ್ಟಗಳು ಅತಿ ಹೆಚ್ಚಿನವಾಗಬೇಕಾದರೆ 
ಅವುಗಳನ್ನು ಪರಿಗಣಿಸಬೇಕು. ಆದರೆ ಸಮಾಜಿಕ ನ್ಯಾಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತದೆ. 
ಅಭ್ಯರ್ಥಿಗಳಲ್ಲಿ ಅರ್ಹತೆಗಳು ಸಮಾವವಾಗಿದ್ದದೆ ನಾವು ಅದನ್ನು ಒಪ್ಪುತ್ತೇವೆ. ನಾವು ರಾಜ್ಯದ 
ಅನೇಕ ವಿಭಾಗಗಳಲ್ಲಿ ಆಡಳಿತ ನಡೆಸಿದ್ದೇವೆ. ವಾವು ಮೈಸೂರಿನವರನ್ನೆ ಹೆಚ್ಚು ಅಪೇಕ್ಷಿನುತೇವೆ. 
ಸಾಮಾನ್ಯವಾಗಿ ಇದರಲ್ಲಿ ರಾಜ್ಯ ನಿಮ್ಮ ಹೈದಯ ಸ್ಥಾನದಲ್ಲಿರಬೇಕು. ಆದರೆ, ಉದ್ಯೋಗಕ್ಕೆ . 
ನೇಮಕಾತಿಯನ್ನು ಲಕ್ಷೊ, ಡೆಲ್ಲಿ ಹೈದರಾಬಾದ್‌, ಕೇರಳ, ಆಂದ್ರ, ಮದ್ರಾಸ್‌, ಬಾಂಬೆ 
ಅಥವಾ ಹೆಚ್ಚಾಗಿ ಉತ್ತರ ಭಾರತದಿಂದ ಮಾಡಲಾಗಿದೆ. 


ರಫ್ತನ್ನು ಅಭಿವೃದ್ಧಿಪಡಿಸುವ ಬಗ್ಗೆ 
(Regarding Export promotion) 
(ದಿನಾಂಕ 2ನೇ ಪೆಬ್ರವರಿ 1966, ಏ.ಪು 


ಜೆ.ಬಿ. ಮಲ್ಲಾರಾಧ್ಯರು : ನಾನು ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ಕೈಬಿಟ್ಟಿರುವ 
ಬಗ್ಗೆ ಸರ್ಕಾರವನ್ನು ಆಕ್ಷೇಪಿಸುತ್ತೇನೆ ಇಡೀ ರಾಜ್ಯದ ರಪ್ತು ಅಭಿವೃದ್ಧಿ ಮತ್ತು (Export House) 
ರಫ್ತು ಮಂಡಳಿ ಸ್ಥಾಪಿಸುವ ಬಗ್ಗೆ ಯಾವ ಪ್ರಯತ್ನಗಳನ್ನು ಮಾಡಿರುವುದಿಲ್ಲ. ಪ್ರತಿಯೊಂದು 
ರಾಜ್ಯವು ರಫ್ತು ಅಭಿವೃದ್ಧಿಯ ಬಗ್ಗೆ ಮಹತ್ವವನ್ನು ಕೊಡಬೇಕು. ನಮದೆ ಆದ ಸಾಂಪ್ರದಾಯಿಕ 
ರಫ್ತದ ಗಂಧದ ಎಣ್ಣೆ ಮತ್ತು ಇತರೆ ವಸ್ತುಗಳಿವೆ. ಈ ಮಹಾನ್‌ ದೇಶದ ಅಭಿವೃದ್ಧಿಯಲ್ಲಿ 
ರಫ್ತನ್ನು ಹೆಚ್ಚಿಸಲು ಅದರ ಮೂಲಕ ವಿದೇಶಿಗಳಿಕೆಯನ್ನು ದೇಶದ ಅಭಿವೃದ್ಧಿಗೆ ಗಳಿಕೆ ಸಲ್ಲಿಸುವಲ್ಲಿ 
ನಾವು ಯಾವ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ತಮ್ಮ 
ಭಾಷಣದಲ್ಲಿ ಇದನ್ನು ಕುರಿತು ಒಂದು ಪದವನ್ನು ಹೇಳಿಲ್ಲ. ಈಗಿನ ದಿನಗಳಲ್ಲಿ ನಾವು ಆಮದು 
ವಸ್ತುಗಳಿಗೆ ಬದಲಿ ವಸ್ತುಗಳನ್ನು ತಯಾರು ಮಾಡುವ ಕುರಿತು ಮಾತಾನಾಡುತ್ತಿದ್ದೇವೆ. ದೊಡ್ಡ 
ಕೈಗಾರಿಕೆಗಳಿಗೆ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಬೇಕಾಗುವ ಆಮದು ವಸ್ತುಗಳ ಅಭಾವವಿದೆ. ಈ 
ಸಂಬಂಧವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಯಾವ ಪ್ರಯತ್ನ ಮಾಡಿದೆ ಎಂಬುದರ 
ಬಗ್ಗೆ ಸೆಪ್ಟೆಂಬರ್‌ 1965ಕ್ಕೆ ಮೊದಲೆ ಏಕೆ ತಿಳಿದಿಲ್ಲ. 


ತಾಂತ್ರಿಕ ಜ್ಞಾನಕ್ಕೆ ಸಂಬಂಧಿಸಿದಂತೆ ನಾವು ನಮ್ಮನ್ನು ಅಭಿನಂದಿಸಬೇಕು. ನಮ್ಮವರೆ 
ಆದ ತಂತ್ರಜ್ಞರು ಹೆಚ್‌.ಎ.ಎಲ್‌. ನಲ್ಲಿನ್ಯಾಟ್‌ (NAT) ಪಾಕಿಸ್ತಾನಕ್ಕೆ ಮರಣೋತ್ತರವಾದುತಹ 
ಪೆಟ್ಟು ನೀಡಿತ್ತು. ಹಾಗಿದ್ದಲ್ಲಿ ಮೈಸೂರು ಮತ್ತು ಭಾರತದ ಇಂಜಿನಿಯರ್‌ಗಳು ನ್ಯಾಟ್‌ ವಿಮಾನವನ್ನು 
ಉತ್ಪಾದನೆ ಮಾಡುವಲ್ಲಿ ಮತ್ತು ನಿರ್ಣಾಯಕವಾದಂತಹೆ ಸಂಘರ್ಷದಲ್ಲಿ ನಿರ್ಣಾಯಕ ಪಾತ್ರವನ್ನು 


ಪ್ರತಿಭಾವಂತ ಸಂಸದೀಯ ಪಟು 43 


ವಹಿಸಿದಂತವರು ತಾಂತ್ರಿಕ ಜ್ಞಾನದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬಾರದೇಕೆ ? ಪ್ರತಿ ನಿತ್ಯ 
ನಾವು ಪತಿಕೆಗಳಲ್ಲಿ ಹೊಸ ವಿದ್ಮುತ್‌ ಕಂಪನಿ ಮತ್ತು ಬೇರೆಯವರ ಜೊತೆಗೆ ಸಹಬಾಗಿತ್ವ 
ಸಿಮೆಂಟ್‌ ಕಾರಾವೆಯ ಸ್ಥಾಪನೆಯಲ್ಲಿ ಕೈಸರ್‌ರವರ ಜೊತೆಗೆ ಸಹಭಾಗಿತ್ವ ಸ್ವಾವಲಂಬನೆ 
ದಾರಿಯಲ್ಲಿ ನೀವು ಯಾವ ಖಚಿತ ಕ್ರಮಗಳನ್ನು ಕೈಗೊಂಡಿದ್ದಿರಿ ? ಭಾರತ ಸರ್ಕಾರ ಮತ್ತು 
ರಾಜ್ಯ ಸರ್ಕಾರ 1966ನ್ನು ಉತ್ಪಾದನಾ ವರ್ಷ ಎಂದು ಘೋಷಿಸಿದೆ. ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ 
ಉತ್ಪಾದನೆ ಬಹುಮುಖ್ಯವಾದ ಅಂಶಗಳನ್ನು ಕುರಿತು ಯೋಚಿಸಲು ಇದು ಸಮಯವಲ್ಲವೆ ? 
ಮಹಿಳಾ ಸದಸ್ಯೆಯಾದ ಮಿಸ್‌. ಮಾರ್ಕ್‌ರವರು ರಕ್ಷಣೆ ಕುರಿತಾದ ಕೈಗಾರಿಕೆಗಳ ಬಗ್ಗೆ 
ಸಂಬಂಧಿಸಿದಂತೆ ಹೇಳಿರುವುದು ಬಹಳ ಸಂತೋಷ. ಎರಡನೇ ಮಹಾಯುದ್ದದ ಅವಧಿಯಲ್ಲಿ 
ನಾವು ಪ್ರಾರಂಭಿಸಿದ 80 ವಿವಿಧ ಸಣ್ಣ ಕೈಗಾರಿಕೆಗಳ ಬಗ್ಗೆ ನಾನು ಸಬೆಯಗಮನವನ್ನು ಸೆಳೆಯಲು 
ಇಚ್ಛಿಸುತ್ತೇನೆ. ಮೈಸೂರು ರಾಜ್ಯ ಯುದ್ದಕ್ಕೆ ಸಂಬಂಧಿಸಿದಂತಹ 80 ವಿವಿಧ ಬಗೆಯ ವಸುಗಳನ್ನು 
ಕೊಡುಗೆಯಾಗಿ ಸಲ್ಲಿಸಿದೆ. ಖಾಸಗಿ ಮತ್ತು ಸರ್ಕಾರಿ ವಲಯಗಳಲ್ಲಿ ನಾವ ಏನನ್ನು ಮಾಡಬಹುದೆಂದು 
ಕೇಂದ್ರ ಸರ್ಕಾರವನ್ನು ಕೇಳಿದೆಯೇ ? ಮೈಸೂರು ಸರ್ಕಾರ ರಕ್ಷಣಾ ಸಂಬಂಧಿತ ಕೈಗಾರಿಕೆಗಳನ್ನು 
ಪಡೆಯಲು ಯಾವ ನೈಶಿಕ ಸಮಸ್ಯೆ ಅಡಿಯಾಗಿದೆ? ಈ ಸಂಬಂಧವಾಗಿ ಸರ್ಕಾರ ಯಾವ 
ರೀತಿಯ ಸಹಕಾರವನ್ನು ನೀಡುತ್ತಿದೆ ? ನಾವು ನಮ್ಮ ಪಾಲನ್ನು ಪಡೆಯಬಾರದೇಕೆ ? ಮದ್ರಾಸ್‌, 
ಮಹಾರಾಷ್ಟ್ರ ಅಥವಾ ಉತ್ತರ ಭಾರತದ ಪಾಲನ್ನು ಪಡೆಯುತ್ತವೆ ? ಇಲ್ಲಿ ಮತ್ತೆ ಸರ್ಕಾರವನ್ನು 
ಪ್ರಶ್ಲಿಸುತ್ತೇನೆ. ಇದರ ಬಗ್ಗೆ ಸರ್ಕಾರ ಅನ್ಯಾಯವನ್ನು ಗುರುತಿಸಿಲ್ಲವೆ ? ಹಾಗಿದ್ದರೆ ಇದರ ಬಗ್ಗೆ 
ಏನು ಕ್ರಮ ಕೈಗೊಂಡಿದ್ದೀರಿ. ಅವರು ಹಿಂದುಸ್ತಾನ್‌ ಏರೋನಾಟಿಕ್‌ ಅಥವಾ ಬಿ.ಇ.ಸಿ. 
ಅಥವಾ ಹೆಚ್‌.ಎಂ.ಟಿ. ಬಗ್ಗೆ ಹೇಳಬಹುದು. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ರಕ್ಷಣೆ ಕುರಿತು 
ಅನೇಕ ಸಣ್ಣ ಕೈಗಾರಿಕೆಗಳು ರಾಜ್ಯಗಳಲ್ಲಿ ನೂರಾರು ಇವೆ. 


ಗೌರವಾದ್ವಿತ ರಾಜ್ಯಪಾಲರಾದ ಶ್ರೀ ಗಿರಿಯವರು ದೊಡ್ಡ ಕಾರ್ಮಿಕ ನಾಯಕರಾಗಿದ್ದವರು, 
ಅವರು ಒಂದಲ್ಲ ಅನೇಕ ಬಾರಿ ಕಾರ್ಮಿಕರನ್ನು ಕುರಿತು ಉತ್ತಮವಾಗಿ ಮಾತನಾಡಿದ್ದಾರೆ. 
ಆದರೆ ಅವರ ಭಾಷಣದಲ್ಲಿ ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಕುರಿತು ಏಕೆ ಪ್ರಸ್ತಾಪವಿಲ್ಲ? 
ಸ್ವಾಮಿ ನಾವು ಸ್ವಲ್ಪವು ಅತ್ಕುತ್ತಮವಾದುದ್ದನ್ನು ಮಾಡಿಲ್ಲ ಎಂದು ಆರೋಪಿಸಲಾಗಿತ್ತು. ಆದರೆ 
ಮೇಲಿನಿಂದ ಅಂದರೆ ಡೆಲ್ಲಿಯಿಂದ ಕಾರ್ಮಿಕರು ಕೈಗಾರಿಕೆಗಳಲ್ಲಿ ಭಾಗಿಯಾಗಬೇಕೆಂದು ಕರೆ 
ಬಂದಾಗ ಅವರು ಕೈಗಾರಿಕೆಗಳಲ್ಲಿ ಶೇರುದಾರರಾಗಬೇಕೆಂದಾಗ ಈ ರೀತಿಯ ಮಾತುಗಳಿವೆ. ಈ 
ಆಕ್ಷೇಪಣೆಗೆ ನಾವೇನಾದರೂ ಮಾಡಿದ್ದೇವೆಯೇ 7? ಈ ವಿಷಯದ ಬಗ್ಗೆ ರಾಜ್ಯಾಪಾಲರ 
ಭಾಷಣ ಆಶ್ಚರ್ಯಕರ ರೀತಿಯಲ್ಲಿ ಗಾಂಭೀರ್ಯವಾಗಿದೆ. 


44 ಮಲ್ಲಾರಾಧ್ಯ 


ರಾಜ್ಯಪಾಲರ ಭಾಷಣಕ್ಕೆ ಅಭಿನಂದನೆ ಕುರಿತು 
ಆಹಾರ ನೀತಿಯ ಬಗ್ಗೆ 
(Food Policy) 
(ಎನಾಂಕ 2ನೇ ಫೆಬ್ರವರಿ 1966, ವಿ.ಪ) 


ಜೆ.ಬಿ. ಮಲ್ಲಾರಾಧರು : ಅನೇಕ ಸ್ನೇಹಿತರು ಮಾತನಾಡಿದ್ದಾರೆ. ರಾಷ್ಟ್ರೀಯ ಆಹಾರ 
ನೀತಿ ಕಾರ್ಯಕ್ರಮ ಬೆಳವಣಿಗೆ ಕುರಿತ ನನ್ನ ಸ್ನೇಹಿತರಾದ ಶ್ರೀಯುತ ಶಾಸ್ತ್ರೀಯವರು ಅದ್ಭುತವಾಗಿ 
ಮಾತನಾಡಿದ್ದಾರೆ. ನಾವು ಮೈಸೂರನ್ನೊಳಗೊಂಡು ಆಹಾರವನ್ನು ಸಂಗ್ರಹಿಸುವ ಬಗ್ಗೆ ಅಥವಾ 
ಹಂಚಿಕೆಯ ಬಗ್ಗೆ ಒಂದು ಶಿಸ್ತಿನಿಂದ ಕೂಡಿದಂತೆಹ ನಡವಳಿಕೆಯನ್ನು ಹೊಂದಿದ್ದೇವೆ ಎನ್ನುವುದನ್ನು 
ಪ್ರಶ್ನಿಸುತ್ತೇನೆ. ರಾಜ್ಯದಲ್ಲಿ ಆಹಾರದ ಕಥೆ ನಿರಂತರವಾದಂತಹ ತಪುಗಳೊಂದಿಗೆ ಒಡಗೂಡಿದ್ದು, 
ಇದು ಸತತವಾದ ವಿಫಲತೆ ಮತ್ತು ಲಕ್ಲಾಂತರ ಜನ ಆತಂಕೆ ಪಡುವಂತಹದ್ದು ಮತ್ತು 
ಅನುಭವಿಸುವಂತಹದ್ದು. ನಾವು ಸತತವಾದಂತಹ ಮೂರು ಯೋಜನೆಗಳನ್ನು ನೋಡಿದ್ದೇವೆ. 
1951ರ ಪ್ರಥಮ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸುವಲ್ಲಿ ನಾನು ಭಾಗಿಯಾಗಿದೆ ಆವಾಗ 
ಹೆಚ್ಚಿನ ಮೊತ್ತವನ್ನು ಕೃಷಿಗೆ ಹೊಂದಿಸಲಾಗಿತ್ತು. ಪ್ರತಿಯೊಂದು ಆಯವ್ಯಯ ಭಾಷಣದಲ್ಲಿ 
ಕೃಷಿಗೆ ಹೆಚ್ಚಿನ ಮೊತ್ತ ಹಂಚಿಕೆಯಾಗಿದ್ದನ್ನು ಕೇಳಿದ್ದೇನೆ. ಹಾಗಿದಲ್ಲಿ ಮೈಸೂರು ರಾಜ್ಯದ ಆಹಾರಕ್ಕೆ 
ಸಂಬಂಧಿಸಿದ ಅದರಲ್ಲೂ ಅಕ್ಕಿಗೆ ಸಂಬಂಧಿಸಿದಂತೆ ಏಕೆ ಕೊರತೆಯನ್ನು ಹೊಂದಿದೆ ಎಂಬುದರ 
ಬಗ್ಗೆ ಕಾರಣವಿಲ್ಲ. ಗೋಧಿಯಾದರೆ ನಾನು ಅರ್ಥಮಾಡಿಕೊಳ್ಳುತ್ತೇನೆ. ಕಾಲಕಾಲಕ್ಕೆ ಸರ್ಕಾರ 
ನೀತಿಗೆ ಸಂಬಂದಧಿಸದಂತಹ ಹೇಳಿಕೆಗಳನ್ನು ನೀಡುತ್ತದೆ. ಈ ಎಲ್ಲಾ ಹಣ ಏನಾಯಿತು ? 


ಭಾರತೀಯ ವೈದ್ಯಕೀಯ ಮಂಡಳಿಯ ಶಿಫಾರಸ್ಸು 
(Recommendiition on Indian Mcdical Council) 
(ದಿನಾಂಕ 7ನೆ: ಸೆಪ್ರೆಂಬರ್‌ 196], ಏ.ಸು) 


ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರ ದಯವಿಟ್ಟು ಈ ಕೆಳಕಂಡ ಅಂಶಗಳಿಗೆ 
ಉತ್ತರಿಸುವುದೇ ? 
ಎ. ಭಾರತೀಯ ವೈದ್ಯಕೀಯ ಮಂಡಳಿ ಈ ರೀತಿ ಶಿಫಾರಸ್ಸು ಮಾಡಿದೆಯೇ ? 

) ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯದ (ನಿರೀಕ್ಷಕರು ಸೂಚಿಸಿರುವ) 
ನ್ಯೂನತೆಗಳನ್ನು ಸರಿಪಡಿಸುವವರೆಗೂ ವಿಶ್ವ ವಿದ್ಯಾನಿಲಯಕ್ಕೆ ಸಂಯೋಜನೆಗೆ 
ಒಳಪಡಿಸಬಾರದು. 

1) ಮಹಾವಿದ್ಧಾಲಯವು ಪ್ರವೇಶ ಮಿತಿಯನ್ನು ಹೆಚ್ಚಿಸಲು ಅನುಮತಿ 
ನೀಡಬಾರದು. 


ಪ್ರತಿಭಾವಂತ ಸಂಸದೀಯ ಪಟು 45 


ಬಿ. ಹೌದಾದರೆ ನೀರಿಕ್ಷಕರ ವರದಿಯಿಂದುಟಾದಂತಹ ಜಟಿಲ ಸಮಸ್ಮೆಯನ್ನು ನಿವಾರಿಸಲು 
ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲು ಉದ್ದೇಶಿಸಿದ್ದೀರಿ ?. 


ಡಾ॥! ಕೆ.ಕೆ. ಹೆಗ್ಗೆ : (ಆರೋಗ್ಯ ಮಂತಿಗಳು) 


ಎ. ಇಲ್ಲ 


) ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿದ್ದು ಈಗಾಗಲೆ 
ಸಂಯೋಜಿಸಲ್ಪಟ್ಟಿದೆ. ಆದುದರಿಂದ ಮರು ಸಂಯೋಜನೆಯ ಪ್ರಶ್ನೆ 
ಉದ್ಭವಿಸುವುದಿಲ್ಲ, 


1) ಇಲ್ಲ. 
ಬಿ. ಕೆಂಡಿಕೆ "ಎ' ಉತ್ತರದ ಪ್ರಕಾರ ಇದು ಉದ್ಭವಿಸುವುದಿಲ್ಲ, 


ಜೆ.ಬಿ. ಮಲ್ಲಾರಾಧ್ಯರು : ಭಾರತೀಯ ವೈದ್ಯಕೀಯ ಮಂಡಳಿಯಿಂದ ನಿಯೋಜಿಸಲ್ಪಟ್ಟ 
ನಿರೀಕ್ಷಕರು ಜುಲ್ಫೆ 15 ರಂದು ಒಂದು ನಿರೀಕ್ಷಕ ವರದಿಯನ್ನು ಸಲ್ಲಿಸಿದ್ದಾರೆ. ಅವರು ನಿರ್ದಿಷ್ಟ 
ಶಿಫಾರಸ್ತು ಮಾಡಿದ್ದಾರೆ. ಅವುಗಳಲ್ಲಿ ಮೊದಲನೇಯದು "“ಎಲ್ಲಿತವಕ ಸಿಬ್ಬಂದಿಯ ವಸತಿ 
ಸಮಸ್ಯೆಯನ್ನು ಸರಿಪಡಿಸುವುದಿಲ್ಲವೋ ಅಲ್ಲಿಯವರೆಗೆ ನಾವು ಎಲ್ಲರೂ ಮಹಾವಿದ್ಯಾಲಯಕ್ಕೆ 
ಮನ್ನಣೆ ನೀಡಬಾರದೆಂದು ಶಿಫಾರಸ್ಸು ಮಾಡಿದ್ದೇವೆ”. ಇದು ಆರೋಗ್ಯ ಮಂತ್ರಿಗಳಿಗೆ 
ಗೊತ್ತಿದೆಯೇ ? 


ಕೆಕೆ. ಹೆಗ್ಗೆ : ನನಗೆ ಇದರ ಬಗ್ಗೆ ಅಧಿಕೃತವಾಗಿ ಗೊತ್ತಿಲ್ಲ 


ಜೆ.ಬಿ. ಮಲ್ಲಾರಾಧರು : ಹಾಗಿದ್ದರೆ ಮಂತ್ರಿಗಳು ನಿರ್ದಿಷ್ಟವಾದ ನಕರಾತಕ್ರ ವಾದಂತಹ 
ಉತ್ತರವನ್ನು ನೀಡಲು ಹೇಗೆ ಸಾಧ್ಯ ? 


ಕೆಕೆ. ಹೆಗ್ಗೆ: ಭಾರಶೀಯ ವೈದ್ಯಕೀಯ ಮಂಡಳಿಗೆ ಸಂಯೋಜನೆ ನೀಡಲು ಅಧಿಕಾರವಿಲ್ಲ. 
ಇದು ವಿಶ್ವವಿದ್ಯಾನಿಲಯ ನೀಡುವಂತಹದ್ದು. 


ಜೆ.ಬಿ.ಮಲ್ಲಾರಾಧ್ಯರು : ಸರ್ಕಾರಕ್ಕೆ ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಭಾರತೀಯ ವೈದ್ಯಕೀಯ 
ಮಂಡಳಿ ನಿರೀಕ್ಷಕರನ್ನು ಕಳುಹಿಸಿ ವರದಿಯನ್ನು ಕಳುಹಿಸುವಂತಹವರು. ಆದುದರಿಂದ 
ಅಂತಿಮವಾಗಿ ಸಂಯೋಜನೆ ನೀಡುವಂತಹದ್ದು ಸರ್ಕಾರವೇ ಹೊರತು ವಿಶ್ವವಿದ್ಯಾನಿಲಯದ 
ಕಾಯ್ದೆ ಪ್ರಕಾರ ವರದಿ ಇಲ್ಲಿದೆ. ನ್ಯೂನ್ಯತೆಗಳಿಗೆ ಸಂಬಂಧಿಸಿದಂತೆ ನಾನು ಓದಿ ಹೇಳುತ್ತೇನೆ. 
"Persons having no qualification as laid down by the Indian Medical 
council are appointed. The vacancies caused by the transfer of staff 
one of not filled, extra staff are not appointed when the number of 
admission increase. Existing staff is not sufficiency and so on, This isin 
regard to the department of obstreries and Gynaocology. 


46 ಮಲ್ಲಾರಾಧ್ಯ 


The other thing is "We regret to remark that since the last 
inspection in December 1954, there has been no attempt at rectifying 
the defects mentional in the last report. From the point of view of 
Adequate number of properly qualified staff in all most all the 
departments, we don't final any additional facilities in the matter of 
staff, equipment and accommodation". 


ಮಂತ್ರಿಗಳಿಗೆ ನೀರಿಕ್ಷಕರ ವರದಿ ಮತ್ತು ಶಿಫಾರಸ್ಸುಗಳು ಗೊತ್ತಿದೆಯೇ? ಗೊತ್ತಿದ್ದರೆ ಈ 
ದಿಸೆಯಲ್ಲಿ ಯಾವ ಕ್ರಮಗಳನ್ನು ಕೈಗೊಂಡಿದ್ದಿರಿ ? 


ಕೆಕೆ. ಹೆಗ್ಗೆ : ಸರ್ಕಾರಕ್ಕೆ ಇದರ ಬಗ್ಗೆ ಗೊತ್ತಿದೆ. ಭಾರತೀಯ ವೈದ್ಯಕೀಯ ಮಂಡಳಿ 
ವರದಿಯಲ್ಲಿ ನೀಡಿದಂತಹ ಅಂಶಗಳು ಸಲಹೆಗಳು ಅಥವಾ ಶಿಫಾರಸ್ಸುಗಳು ಅವುಗಳನ್ನು ನಾನು 
ಓದಿ ಹೇಳುತ್ತೇನೆ, ವಿವಿಧ ವಿಭಾಗಗಳ ಬಗ್ಗೆ ಅವರು ಮಾಡಿದಂತಹ ತೀರ್ಮಾನಗಳನ್ನು ಕುರಿತು 
ಹೇಳುತ್ತೇನೆ. 


ಜೆ.ಬಿ. ಮಲ್ಲಾರಾಧ್ಯರು : ನಾನು ಕೇವಲ ಯಾವ ವಿಭಾಗದಲ್ಲಿ ನ್ಯೂನತೆಗಳಿವೆಯೋ . 
ಅವುಗಳನ್ನು ಕುರಿತು ಹೇಳುತ್ತಿದ್ದೇನೆ. 


ಕೆ.ಕೆ. ಹೆಗ್ಗೆ : ನನ್ನ ಸ್ನೇಹಿತರು ಇದನ್ನು ಕೇಳುವಷ್ಟು ತಾಳ್ಮೆಇರಲಿ, ನಾನು ಎಲ್ಲವೂ ಸರಿ 
ಇದೆ ಎಂದು ಹೇಳುವುದಿಲ್ಲ. ಅಂಗರಚನಾ ಶಾಸ್ತ್ರ ವಿಭಾಗ ಕುರಿತಂತೆ ಅದಕ್ಕೆ 
ಸಂಬಂಧಿಸಿದಂತಹವುದನ್ನು ನಾನು ಓದಿ ಹೇಳುತ್ತೇನೆ.” ನನ್ನ ಅಭಿಪ್ರಾಯದಂತೆ ಅಂಗರಚನಾ 
ಶಾಸ್ತ್ರದಲ್ಲಿ ಪರೀಕ್ಷೆಗಳು.......... 


ಜೆ.ಬಿ. ಮಲ್ಲಾರಾಧರು: ನಾನು ಒಂದು ನಿರ್ದಿಷ್ಟ ವಿಭಾಗಕ್ಕೆ ಸಂಬಂಧಿಸಿದಂತೆ ಕೆಲವು 
ನಿರ್ದಿಷ್ಟ ಷರಾಗಳನ್ನು ಕುರಿತಂತೆ ಪ್ರಶ್ನೆ ಕೇಳುತ್ತಿದ್ದೇನೆ ಅವರು ಯಾವುದಕ್ಕೆ ಉತ್ತರ ಕೊಡುತ್ತಿದ್ದಾರೆ? 
ನಾನು ಈಗ ತಾನೆ ಹೇಳಿದ ಎರಡು ವಿಭಾಗಗಳನ್ನು ಕುರಿತು ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. 

ಕೆ.ಕೆ. ಹೆಗ್ದೆ : ವಿಭಾಗಗಳು ಯಾವುವು ? 


ಜೆ.ಬಿ. ಮಲ್ಲಾರಾಧ್ಯರು : ಆ ವಿಭಾಗ ಪ್ರಸೂತಿ ಶಾಸ್ತ್ರ the penultimate page 
of this report. 


ಕೆಕೆ. ಹೆಗ್ಗೆ: ಅದರಲ್ಲಿ ಲಭ್ಯವಿರುವ ಉಪಕರಣಗಳು 75 ವಿದ್ಯಾರ್ಥಿಗಳಿಗೆ ಸಾಕಾಗಬಲ್ಲವು. 
ನಂತರ ನಾವು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚಿಗೆ ಮಾಡಿದ್ದನ್ನು ಓದಿ 
ಹೇಳುತ್ತೇನೆ. 


ಜೆ.ಬಿ. ಮಲ್ಲಾರಾಧ್ಯರು : ನಾನು ಹೇಳುವುದು 15-6-1961ನೇ ಇಸವಿಯಿಂದೀಚೆಗೆ 
ಸರ್ಕಾರದವರು ಕೈಗೊಂಡಿರುವ ಕಾರ್ಯಕ್ರಮಗಳ ವಿವರಗಳೇನು ? 


ಪ್ರತಿಭಾವಂತ ಸಂಸದೀಯ ಪಟು 47 


ಕೆಕೆ.ಹೆಗ್ಗಡೆ : ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳ ಪಟ್ಟಿಯನ್ನೇ ತಮ್ಮಮುಂದೆ 
ಈಗ ಓದುತ್ತಿದ್ದೇನೆ. ಕೆಲವು ಕಡೆಗಳಲ್ಲಿ ಕಟ್ಟಡದ ಕೆಲಸಗಳು ನಡೆಯುತ್ತಾಇವೆ. 


ಜೆ.ಬಿ. ಮಲ್ಲಾರಾಧ್ಯರು : ಎಷ್ಟುಜನ ಕೆಲಸಕ್ಕೆ ಬಂದಿದ್ದಾರೆ ? 


ಕೆ.ಕೆ. ಹೆಗ್ಗಡೆ : ಎಲ್ಲರೂ ಬಂದಿದ್ದರೂ ಎಂದು ಹೇಳುವುದಕ್ಕಾಗುವುದಿಲ್ಲ 10 ಹುದ್ದೆಗಳ 
ಪೈಕಿ ಪ್ರೋಫೆಸರ್‌ ಆಫ್‌ ಮೆಡಿಸನ್ಸ್‌ ಎಂದು ಪೋಸ್ಟ್‌ ಫಿಲಪ್‌ ಆಗಿ ಇನ್ನೂ 8 ಹುದ್ದೆಗಳು 
ಖಾಲಿ ಉಳಿದಿವೆ. ಇಕ್ತಿಪ್‌ಮೆಂಟ್ಸ್‌ ವಿಷಯದಲ್ಲಿ ಶಿಪಾರಸ್ಸು ಬಂದ ನಂತರ ಈ ವರ್ಷ 16.48 
ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡಿದ್ದಾರೆ. 3 ವರ್ಷಗಳಿಂದಲೂ ಸುಮಾರು 318.61 ಲಕ್ಷ 
ರೂಪಾಯಿಗಳನ್ನು ಇಕ್ತಿಪ್‌ಮೆಂಟ್ಸ್‌ ಗೋಸ್ಕರ ತೆಗೆದುಕೊಂಡಿದ್ದಾರೆ. 


ಜೆ.ಬಿ.ಮಲ್ಲಾರಾಧರು : ಅಕಾಮಡೇಷನ್‌ ಅಲ್ಲಿ ಜಾಸಿಯಾಗಿ ಇನ್ನೂ ಒದಗಿಸದೇ 
ಇದ್ದರೂ ಈಗ ಇನ್ನೂ 60 ಜನ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಎಂಬುದಾಗಿ ಆದೇಶ ಕಳುಹಿಸಿರುವ 
ಕಾರಣವೇನು ? 


ಕೆಕೆ ಹೆಗ್ಗಡೆ : ಈ ವರ್ಷ ಕಳುಹಿಸಲಿಲ್ಲ. ಆ ರೀತಿ 1960 ರಲ್ಲಿ ಮಾಡಿದೆ. 


ಜೆ.ಬಿ. ಮಲ್ಲಾರಾಧ್ಯರು : ಹಿಂದೆ 1651ರಲ್ಲಿ ಪ್ರಶ್ನೆ ಚರ್ಚಿಗೆ ಬಂದಿದ್ದಾಗಲೂ ಅಲ್ಲಿ 
ಕೊಟ್ಟಿರುವ ಸೌಕರ್ಯ ಸಾಲದು ಎಂದು ಹೇಳಿದ್ದರ ಮೇಲೆ 1959-60, 1960-61 ನೇ ಸಾಲಿನಲ್ಲಿ 
ಅಲ್ಲಿಗೆ ಹೆಚ್ಚು ಸೌಕರ್ಯವನ್ನು ಒದಗಿಸಬೇಕೆಂದು ಹೇಳಿರುವುದು ತಮ್ಮ ಗಮನಕ್ಕೆ ಬಂದಿದಿಯೆ ? 


ಕೆಕೆ. ಹೆಗ್ಗಡೆ : ಬಂದಿದೆ, ಆದರೆ ತಮ್ರಂತವರಿಂದ ಸಹಕಾರ ಬರುತ್ತದೆಂಬ ದೈರ್ಯದ 
ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ. 


ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಪಮೌಲ್ಮದ ಪರಿಣಾಮ 


(ದಿನಾಂಕ 28ನೇ ನವಂಬರ್‌ 1966 ವಿ.ಪ) 
ಜೆ.ಬಿ.ಮಲ್ಲಾರಾಧರು : ಮುಖ್ಯಮಂತ್ರಿಗಳು ದಯವಿಟ್ಟು ಉತ್ತರಿಸುವಿರಾ ? ಸಾಮಾನ್ಯವಾಗಿ 
ರಾಜ್ಯದ ಮೇಲೆ ನಾಲ್ಕನೆ ಯೋಜನೆಯಲ್ಲಿ ರೂಪಾಯಿ ಅಪಮೌಲ್ಯದ 
ಪರಿಣಾಮ 
ಆಮದು ಬಿಡಿಭಾಗಗಳ ಮತ್ತು ವಿದೇಶಿ ವಿನಿಮಯ ಇದರ ಫಲವಾಗಿ ರಾಜ್ಯ 
ಗೊತ್ತುಪಡಿಸಿರುವುದಕ್ಕಿಂತ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆಯಾಗಬಹುದು ? 


ಸಿ. ರೂಪಾಯಿ ಅಪಮೌಲ್ಯದ ಕಾರಣದಿಂದಾಗಿ ಸರ್ಕಾರಿ ಮತ್ತು ಖಾಸಗಿ ವಲಯದ 
ಅನಾನುಕೂಲ ಪರಿಸ್ಥಿತಿಯನ್ನು ನಿವಾರಿಸಲು ಸರ್ಕಾರ ಯಾವ ಖಚಿತ ಕ್ರಮಗಳನ್ನು 


ಕೈಗೊಂಡಿದೆ 4 


48 


BY 


ಮಲ್ಲಾರಾಧ್ಯ 


ಈ ಸಂಬಂಧವಾಗಿ ಕೇಂದ್ರ ಸರ್ಕಾರದಿಂದ ಹಣಕಾಸು ಸಹಾಯದ ಆಶ್ವಾಸನೆ 
ಎಷ್ಟು ಪ್ರಮಾಣದಲ್ಲಿದೆ ? ಮತ್ತು ಅದರಲ್ಲಿನ ಸ್ವಭಾವವೇನು ? 
ಎಸ್‌. ನಿಜಲಿಂಗಪ್ಪ : (ಮಾನ್ಮ ಮುಖ್ಯಮಂತ್ರಿಗಳು) 
ನಾಲ್ಕನೆ ಪಂಚವಾರ್ಷಿಕ ಯೋಜನೆ ಇನ್ನು ಪೂರ್ಣಗೊಳಿಸಿಲ್ಲ 
"ಎ' ಉತ್ತರದ ಪ್ರಕಾರ ಇದು ಉದ್ಭವಿಸುವುದಿಲ್ಲ. 


ಇದು ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ್ದು ಈ ಸಮಸ್ಯೆಯನ್ನು ರಾಷ್ಟ್ರೀಯ 
ನೀತಿಯೊಂದಿಗೆ ನಿವಾರಿಸಬೇಕಾಗಿದೆ. ರಾಜ್ಯ ಸರ್ಕಾರ ಇದರ ಬಗ್ಗೆ ಏನು 
ಕ್ರಮಗಳನ್ನು ಕೈಗೊಳ್ಳಬೇಕೆಂದು ರಾಷ್ಟ್ರೀಯ ನೀತಿಯ ಮೇಲೆ ಅವಲಂಬಿತವಾಗಿದೆ. 


"ಸಿ' ಉತ್ತರದಿಂದ ಇದು ಉದ್ಭವಿಸುವುದಿಲ್ಲ. 


ದಾವಣಗೆರೆಯಲ್ಲಿ ಪೊಲೀಸ್‌ ಗೋಲಿಬಾರ್‌ 


ಜೆ.ಬಿ. ಮಲ್ಲಾರಾಧ್ಯರು : ದಯವಿಟ್ಟು ಗೃಹ ಮಂತ್ರಿಗಳು ಉತ್ತರಿಸುವಿರಾ ? 


ಖಿ. 


pI 


ಭಾರತ ಸರ್ಕಾರ ಏಕ ಸದಸ್ಯ ಆಯೋಗವನ್ನು ರಚಿಸುವ ಪ್ರಸ್ತಾವನೆಯ ನೇರ 
ಘಫಲಶೃಶಿಯಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಎಷ್ಟು ಸತ್ಯಾಗ್ರಹಿಗಳನ್ನು ವಿಚಾರಣೆಗೆ 
ಒಳಪಡಿಸಿ, ಶಿಕ್ಷೆಗೆ ಗುರಿಪಡಿಸಲಾಗಿದೆ ? 

ದಾವಣಗೆರೆಯಲ್ಲಿ ಸತ್ಯಾಗ್ರಹಿಗಳ ಗುಂಪು ಸಾರ್ವಜನಿಕ ವಾಹನಗಳನ್ನು ಮತ್ತು 
ರೈಲನ್ನು ನಿಲ್ಲಿಸಿದಾಗ ಪೊಲೀಸರು ಗೋಲಿಬಾರ್‌ ಮಾಡಲು ಕಾರಣಗಳೇನು ? 


ಗೋಲಿಬಾರ್‌ನ ಫಲವಾಗಿ ಒಟ್ಟು ಎಷ್ಟು ಸತ್ಯಾಗ್ರಹಿಗಳು ಗಾಯಗೊಂಡರು 
ಹಾಗೂ ಮರಣ ಹೊಂದಿದರು ? 


ಎಷ್ಟು ಜನ ಪೋಲಿಸ್‌ ಅಧಿಕಾರಿಗಳು ಮತ್ತು ಕಾನ್ಸ್‌ಟೇಬಲ್‌ಗಳು 
ಗಾಯಗೊಂಡರು? 


ಸರ್ಕಾರ ಈ ಪೊಲೀಸ್‌ ಗೋಲಿಬಾರ್‌ನ ಬಗ್ಗೆ ನ್ಯಾಯಾಂಗ ತನಿಖೆ 
ನಡೆಸುವುದೆ? 


ಮುಂದೆ ಸತ್ಯಾಗ್ರಹಿಗಳ ವಿರುದ್ಧ ಪೊಲೀಸರ ದೌರ್ಜನ್ಯವನ್ನು ತಡೆಯಲು ಸರ್ಕಾರ 
ಯಾವ ಕ್ರಮಗಳನ್ನು ಕೈಗೊಂಡಿದೆ ? 


ಸರ್ಕಾರಿ ಮತ್ತು ಖಾಸಗಿ ಆಸ್ತಿಗೆ ಎಷ್ಟು ನಷ್ಟವಾಗಿದೆ ? 


ಪ್ರತಿಭಾವಂತ ಸಂಸದೀಯ ಪಟು 49 


ಎಂ.ವಿ. ರಾಮರಾವ್‌ : (ಗೃಹ ಮಂತ್ರಿಗಳು) 


12,353 


ಬಿ. ಈ ಕೆಳಕಂಡ ಐದು ಆರೋಪಣಾ ಪಟ್ಟಿಗಳನ್ನು ದಾವಣಗೆರೆಯ ಪ್ರಥಮದರ್ಜೆಯ 


ಮ್ಯಾಜಿಸ್ಟೇಟ್‌ರವರಲ್ಲಿ ಸಲ್ಲಿಸಲಾಗಿದೆ. 


C.C. 1760-66 for offences under sections 143, 147, 159, 
332, 426 and 436 LP.C. on the ground that the accused 
persons concerned committed the said offences at 
Davanagere on 27th June 1966. 


C.C. 1779-66 for offences under sections 143, 147, 148, 
149, 326, and 395 LP.C on the ground the accoused 
persons concerned committed the said offences at 
Davanagere on 21st the June 1966. 


C.C. 1929-66 for offences under sections 143, 147, 148, 
149, 3321.P.C. on the ground that the accused persons 
concerned committed the said offences. 


C.C. 1930-66 for offence under sections 143, 147, 148, 
149, 332 and 4261.P.C. on the ground that the accused 
persons committed the offences at the Davanagere on 21st 
the June 1966. 


C.C. 1809-66 for offences under section 143, 147, 148, 
149, 3321.P.C. on the ground that the accused persons 
concerned committed the said offences at Harihar on 27th 
June 1966. 


ಈ ಎಲ್ಲಾ ಕೇಸುಗಳು ನ್ಯಾಯಾಲಯದಲ್ಲಿವೆ. 


ಸಿ. 


ಡಿ. 
ಇ 


ಸತವರ ಸಂಖ್ಯೆ 2 
pe) F) 


ಗಾಯ ಗೊಂಡವರ ಸಂಖ್ಯೆ 3 


. ಇಲ್ಲ 


50 A | ಮಲ್ಲಾರಾಧ್ಯ 


ಎಫ್‌. ಪೊಲೀಸರ ಮೇಲೆ ಯಾವುದೇ ಖಚಿತ ಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಿಲ್ಲ. 
ಏಕೆಂದರೆ ಪೊಲೀಸರಿಂದ ಯಾವುದೇ ಅತಿರೇಕವಾಗಿಲ್ಲ. 


ಜಿ. ಸಾರ್ವಜನಿಕ ಆಸ್ತಿ - 16,500, ಖಾಸೆಗಿ ಆಸ್ತಿ - 8,000 


ಮೈಸೂರು ಯುನಾನಿ, ಆಯುರ್ಮೇದಿಕ್‌ ಮತ್ತು ಯುನಾನಿ 
ಪ್ರಾಕ್ಟೀಸ್‌ ವಿಧೇಯಕ ಕುರಿತು 


(ವನಾಂಕ ನವೆಂಬರ್‌ 29, 1966 ವಿ.ಪ) 


ಜೆ.ಬಿ. ಮಲ್ಪಾರಾಧನು : ಗೌರವಾದ್ದಿತ ಸ್ನೇಹಿತರಾದ ಶ್ರೀಯುತ ಶಾಸ್ತ್ರಿಯವರು ವಕಪಡಿಸಿದ 
ಅಭಿಪ್ರಾಯಗಳಿಗೆ ನನ್ನ ಸಂಪೂರ್ಣ ಸಹಮತವಿದೆ. ಸ್ಟಾತಂತ್ರ ಒಂದು 18 ವರ್ಷ ಆದರೂ 
ಈಗಲೂ ಸಹ ಅರ್ಯವೇದವನ್ನು ಕುರಿತು ಬಾಯಿಮಾತಿನ ಅನುಕಂಪ (Lip sympathy) 
ತೋರಿಸುತ್ತಲಿದ್ದೇವೆ. ಎಲ್ಲಿಯತನಕ ಆಸ್ಪತ್ರೆಗಳಲ್ಲಿ ಅಲೋಪತಿ ವೈದ್ಯರು ಅಧಿಕಾರಿದಲ್ಲಿರುತ್ತಾರೋ 
ಆರ್ಯುವೇದದ ಆಭಿವೃದ್ದಿಯಾಗಲಿ ಅಥವಾ ಯುನಾನಿ ಮತ್ತು ಆಯುರ್ವೇದದ ಚಿಕಿತ್ಸೆಯ 
ಬೆಳವಣಿಗೆಯಾಗಲಿಕ್ಕೆ ಸಾಧ್ಯ ವಿಲ್ಲ. ನಾವು 18 ವರ್ಷ ಕಳೆದರೂ ಈ ಸಂಬಂಧವಾಗಿ ಏನು 
ಮಾಡಲಾಗಿಲ್ಲ. ಸಂಶೋಧನೆಗೆ ಸಂಬಂಧಿಸಿದಂತೆ ಎಲ್ಲಿ ಸಂಶೋಧನೆ ಆಗುತ್ತಿದೆ ? ಮತ್ತು 
ಸಂಶೋಧನಾ ಪತ್ರಿಕೆಗಳು ಎಲ್ಲಿ ಪ್ರಕಟವಾಗುತ್ತವೆಂಬುದು ನನಗೆ ಗೊತ್ತಿಲ್ಲ. ಒಬ್ಬ ಸಾಮಾನ್ಯರಂತೆ 
ಸಹಾಯಕ ನಿರ್ದೇಶಕರು ಮಂಡಳಿಯಲ್ಲಿ ಕೆಲಸಮಾಡುತಿದ್ದಾರೆ. ಅವರ ದ್ವನಿ ಅಲ್ಪ ಸಂಖ್ಯಾತರ 
ದ್ದನಿಯಾಗುತ್ತದೆ. ಅಧಿಕಾರಿಗಳಲ್ಲದವರ ಜೊತೆಗೂ ಅವರ ಪ್ರತಿನಿಧಿಸಬಲ್ಲರೆಂದು ಅನ್ನುಸುವುದಿಲ್ಲ. 
ಏಕೆ ಮಾನ್ಯ ಮಂತ್ರಿಗಳು ಇಂತಹ ಕೆಳದರ್ಜೆಯ ಅಧಿಕಾರಿಯನ್ನು ಮಂಡಳಿಯಲ್ಲಿ ಸೇರಿಸಿದರೂ 
ತಿಳಿಯದಾಗಿದೆ. ಆಯುರ್ವೇದದ ಬೆಳವಣಿಗೆ ಇಂತಹ ಸಂಯುಕ್ತ ಮಂಡಳಿಯಿಂದ 
ಅಭಿವೃದ್ದಿಯಾಗುವುದಿಲ್ಲ. ವಾನು ಶ್ರೀಯುತ ಶಾಸ್ತ್ರಿಯವರ ಜೊತೆಗೆ ಸಂಪೂರ್ಣ ಅಭಿಮತವನ್ನು 
ವ್ಯಕ್ತಪಡಿಸುತ್ತೇನೆ. ಭಾರತೀಯ ವೈದ್ಯ ಪದ್ಧತಿಗೆ ಬಬ್ಬ ಸ್ವತಂತ್ರ ಮುಖ್ಬಿ ಸರ ಜೊತೆಗೆ ಕೆಲವೊಂದು 
ಸಹಾಯಕ ನಿರ್ದೇಶಕರನ್ನು ನೀಡಬೇಕು. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅದಕ್ಕೋಸ್ಕರ ಪ್ರತ್ಯೇಕ 
ವಿಭಾಗವಿಲ್ಲದಿದ್ದರೂ ಆಯುರ್ಮೇದ ಪದ್ಧತಿಯಲ್ಲಿ ಚಿಕಿತ್ಸೆ ನೀಡಲು ಅನುಕೂಲ ಕಲ್ಲಿಸಬೇಕು 
ಮಾನ್ಯ ಮಂತ್ರಿಗಳು ಪ್ರಸ್ತುತ ರಾಜ್ಯದ ಆರ್ಥಿಕ ಪರಿಸ್ತಿತಿಯಲ್ಲಿ ಈ ಪ್ರಸ್ತಾವನೆಯನ್ನು ಒಪ್ಪಿಕೊಳ್ಳಲು 
ಷ್ಟವಾಗಬಹುದೆಂಬ ಹೇಳಿಕೆಯ ಉತ್ತರವನ್ನು ಮಂಡಿಸಬಹುದು. ಆದರೆ ನನ್ನ ಹೆದರಿಕೆ ಏನೆಂದರೆ 
ಜನರು ಭಾರತೀಯ ವೈದ್ಯಕೀಯ ಪದ್ದತಿಯಲ್ಲಿ ನಂಬಿಕೆ ಉಳ್ಳಂತಹವರು, ಇಂತಹ ವಾದವನ್ನು 
ಒಪ್ಪಲಿಕ್ಕೆ ತಯಾರಿರುವುದಿಲ್ಲ. ವಿಭಾಗಗಳನ್ನು ಪ್ರತ್ಯಕೀಸುವಲ್ಲಿ ಮಾನ್ಯ ಮಂತ್ರಿಗಳಲ್ಲಿ ಯಾವ 
ತರಹದ ಉತ್ಸಾಹೆ ಕಂಡುಬರುವುದಿಲ್ಲ. ಮಾನ್ಯ ಮಂತ್ರಿಗಳು ಶುದ್ಧ ಆಯುರ್ವೇದದ ತತ್ವಗಳನ್ನು 
ಒಪ್ಪಿಕೊಂಡಿದ್ದಾರೆಂದು ವಾನು ಕೇಳಿದ್ದೇನೆ. ಅವರ ಅಧಿಕಾರವಧಿಯಲ್ಲಿ ನಾನು ಬಯಸುವುದೇನೆಂದರೆ 
ಅವರು ಶುದ್ದಆರ್ಯವೇದದ ತತ್ವಗಳನ್ನು ಜಾರಿಗೆ ತರಲಿ, ಅವರಲ್ಲದೆ ಇದು ಬೇರೆ ಯಾರಿಗೂ 
ಸಾಧ್ಯವಿಲ್ಲ. ಇದು ಹೊಗಳಿಕೆಯಲ್ಲ, ಆಯುರ್ವೇದದಲ್ಲಿ ಆಯುರ್ವೇದ ಏನಾದರೂ ಮಾಡಬಲ್ಲದೆಂಬ 


CRE 


ಪ್ರತಿಭಾವಂತ ಸಂಸದೀಯ ಪಃ ed 5} 


ನಂಬಿಕೆ ಜನರಲ್ಲಿದೆ. ಇದು ಮಂಡಳಿಯಲ್ಲಿ ಒಬ್ಬ ಸಹಾಯಕ ನಿರ್ದೇಶಕರನ್ನು ನೇಮಕ ಮಾಡಲು 
ಅನುವಾಗಲು ತಂದಿರುವ ತಿದ್ದುಪಡಿ ಮಸೂದೆ ಆರ್ಯುವೇದವನ್ನು ಕುರಿತು ಈ ಸಭೆಯಲ್ಲಾಗಲಿ 
ಮಾತನಾಡಲು ಅವಕಾಶವಿಲ್ಲ ಆಯುರ್ವೇದ ಬಹು ಪರಂಪರೆಯನ್ನು ಹೊಂದಿದ ದೇಶದಲ್ಲಿ 
ನನ್ನಂತಹವರು ಆಯುರ್ವೆದವನ್ನು ಕುರಿತು ಹೇಳುವುದು ಅತ್ಯಂತ ದೌರ್ಭಾಗ್ಯ. 


ಜಂಟ ಸಮಾಲೋಚನಾ ಮಿಶನರಿ 


(ದಿನಾಂಕ 17ನೇ ನವೆಂಬರ್‌ 1966 ವಿ.ಪ 
ಜೆ.ಬಿ. ಮಲ್ಲಾರಾಧ್ಯರು : ಮುಖ್ಯಮಂತ್ರಿಗಳು ದಯವಿಟ್ಟು ಉತ್ತರಿಸುವರೇ ? 


ಎ. ಸರ್ಕಾರ ಮತ್ತು ಉದ್ಯೋಗಿಗಳ ನಡುವೆ ಉಂಟಾಗಿರುವ ಕಲಹಗಳನ್ನು ಬಗೆ 
ಹರಿಸಲು ಒಂದು ಜಂಟಿ ಸಲಹಾ ಸಮಿತಿಯನ್ನು ಮತ್ತು ಕಡ್ಡಾಯ ಮಧ್ಯಷಸ್ಟಿಕೆಯನ್ನು 
(Buterationy) ಏರ್ಪಡಿಸಲು ನಿರ್ಧಾರ ಮಾಡಲಾಗಿದೆಯೇ ? 


ಬಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚಿಗೆ ಕೇಂದ್ರಸರ್ಕಾರದ ನಮೂನೆಯ ಮೇಲೆ 
923.209 54 PAN 


«ಲ ಮ" 


| 
I 
ಘೂ C-5989 
ಬಿ. ಸರ್ಕಾರದ ಯೋಜನೆ ಭಾರತ ಸರ್ಕಾರದಲ್ಲಿ ಯಾವ ರೀತಿ ಕಾರ್ಯ 
ಮಾಡುತ್ತದೆಂಬುದನ್ನು ಪರಿಶೀಲಿಸಿ ರಾಜ್ಯದಲ್ಲಿ ಅಳವಡಿಸಲಾಗುವುದು. 


ವಿಸ್‌. ನಿಜಲಿಂಗಪ್ಪ (ಮುಖ್ಯ ಮಂತಿಿಗಳು) 


KLS - EL 


ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರ ಮತ್ತು ಉದ್ಯೋಗಿಗಳ ನಡುವೆ ಕಲಹಗಳನ್ನು 
ತೀರ್ಮಾನಿಸಲು ಸದ್ಯದಲ್ಲಿ ಬಳಕೆಯಲ್ಲಿರುವ ನಿಯೋಗಿಯ ಸ್ವರೂಪವೇನು ? 


ಎಸ್‌. ನಿಜಲಿಂಗಷ್ಟ : ಕೆಲವು ಸಿಬ್ಬಂದಿ ಮಂಡಳಿಗಳೆಂಬ ಸಮಿತಿಗಳಿವೆ. ಅಲ್ಲಿ 
ಉದ್ಯೋಗಿಗಳು ಸಮಸ್ಕೆಗಳನ್ನು ಅರ್ಥಮಾಡಿಕೊಂಡು ಅನುಕೂಲ ಮಾಡಿಕೊಡಲು ಅಲ್ಲಿ 
ಪ್ರಯತ್ನಿಸಲಾಗುವುದು. 


ಜೆ.ಬಿ. ಮಲ್ಲರಾಧರು : ಪ್ರಸ್ತುತ ನಿಯೋಗಿಗಳು ಉದ್ಯೋಗಿಗಳ ಬೇಡಿಕೆಗಳನ್ನು ತಮ್ಮ 
ನ್ಯಾಯ ಸಮತ್ರವಾದಂತಹ ಸಮಸ್ಯೆಗಳನ್ನು ತೊಡಿಕೊಳ್ಳಲು ಪ್ರಸ್ತುತ ನಿಯೋಗಿ ಸಮರ್ಪಕವಾಗಿಲ್ಲ 
ಮತ್ತು ಸಮಸ್ಯೆಗಳ ಈಡೇರುವುದಕ್ಕೆ ಸಾಧ್ಯವಾಗದೆ ತೊಂದರೆ ಅನುಭವಿಸುತ್ತಿರುವದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ? 


ಎಸ್‌. ನಿಜಲಿಂಗಪ್ಪ : ನನಗೆ ಹಾಗೆ ಅನ್ನಿಸುವುದಿಲ್ಲ. ಇಂತಹ ಕಷ್ಟಗಳನ್ನು ಪರಿಹಾರ 
ಮಾಡಲು ಪ್ರಯತ್ನ ಮಾಡುತಿದ್ದೇವೆ. ಕೇಂದ್ರ ಸರ್ಕಾರ ಮಾಡಿರುವುದು ಎಷ್ಟರ ಮಟ್ಟಿಗೆ 
20-85 


52 


ಮಲ್ಲಾರಾಧ್ಯ 


ಕಾರ್ಯಗತವಾಗುತ್ತದೆ. ? ಅದರಿಂದೆಷ್ಟು ಅನುಕೂಲವಾಗಬಹುದು ? ಅದರ 
ಪರಿಣಾಮವೇನೆಂಬುದನ್ನು ನೋಡಿ ಒಂದು ತೀರ್ಮಾನಕ್ಕೆ ಬರಬೇಕೆಂಬುದು ನಮ್ಮಉದ್ದೇಶವಾಗಿದೆ. 


ಜೆ.ಬಿ. ಮಲ್ಲಾರಾಧನು : ಕೇಂದ್ರ ಸರ್ಕಾರದಿಂದ ಎಲ್ಲಾ ಉದ್ಯೋಗಗಳಿಗೆ ಯಾವದಾದರೂ 
ಇದೆ ತರಹದ ಸಲಹೆ ಸೂಚನೆಗಳು ಎಲ್ಲರಿಗೂ ಅಪ್ಟಯಿಸುವಂತೆ ಬಂದಿವೆಯೆ? 


ಎಸ್‌. 


ನಿಜಲಿಂಗಪ್ಪ : ಆ ರೀತಿ ಯಾವ ಸೂಚನೆಗಳು ಇಲ್ಲಿಯವರೆಗೆ ಬಂದಿಲ್ಲ 


ಸೂಪ ಪ್ರದೇಶದಲ್ಲಿ ಹಿಂದಿನ ಖುತುವಿನಲ್ಲಿ ಹೂಬಿಟ್ಟ ಬೊಂಬಿನ ಗಿಡಗಳು 


ಬೂದಿಯಾದ ಬಗ್ಗೆ : 


(ದಿನಾಂಕ 31ನೇ ಮಾರ್ಚ್‌ 1965, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಧರು: ಸರ್ಕಾರ ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸುವುದೇ ? 


ಐ. 


pl 


ಹೋದ ಯತುವಿನಲ್ಲಿ 50 ಸಾವಿರ ಟನ್‌ಗಳಿಗೂ ಹೆಚ್ಚಾಗಿ ಹೊಬಿಟ್ಟ ಬೊಂಬು 
ಗಿಡಗಳು ಸುಟ್ಟು ಬೂದಿಯಾದುದ್ದು ನಿಜವೇ? 


ಆ ಪ್ರದೇಶದಿಂದ ಬಿದಿರು ಬೆಳೆಯನ್ನು ತೆಗೆಯಲು ಅನುಮತಿಯನ್ನು ಕೇಳಿದ್ದ ವೆಸ್ಟ್‌ 
ಕೋಸ್ಟ್‌ (West Coast Paper Mill) ಕಾಗದ ಕಾರ್ಪಾನೆಯವರಿಗೆ ಅನುಮತಿ 
ನೀಡದಿದ್ದುದು ನಿಜವೇ? 


ಅದರ ಬದಲಿ ಕೆಲವೊಂದು ಪ್ರಮಾಣದ ಬಿದಿರನ್ನು ಶರಾವತಿ ಪ್ರದೇಶದಿಂದ 
ಪಡೆಯಲು ಒತ್ತಾಯಿಸಲಾಯಿತು. ಇದರಿಂದ ಕಾರ್ಬಾನೆಗೆ ಪ್ರತಿ ಟನ್‌ಗೆ ಶೇಕಡ 
70 ರೂ.ಗಳಷ್ಟು ಹೆಚ್ಚಿನ ಸಾಗಾಣಿಕೆ ವೆಚ್ಚವಾಗಿದ್ದು ನಿಜವೇ ? 

ವೆಸ್ಟ್‌ಕೋಸ್ಟ್‌ ಕಾಗದ ಕಾರ್ಯಾನೆಯವರ ನೀತಿ ಸಂಹಿತವಾದ ಹೇಳಿಕೆಯನ್ನು 
ಮನ್ನಣೆ ಮಾಡದಿದ್ದರಿಂದ ಉಂಟಾದ ನಷ್ಟದ ಪ್ರಮಾಣವು ಎಷ್ಟು? ಮತ್ತು 
ಇದರ ಬಗ್ಗೆ ಇದಕ್ಕೆ ಸಂಬಂಧಿಸಿದರವರನ್ನು ಗುರುತಿಸಲಾಗಿದೆಯೇ? 
ಕಾಳ್ಗಿಚ್ಚಿನಿಂದ ಸುಟ್ಟುಹೊದ ಬಿದಿರು ಬೆಳೆಯಿಂದ ಸರ್ಕಾರಕ್ಕೆ ಎಷ್ಟು ಪ್ರಮಾಣದಲ್ಲಿ 
ಗೌರವ ಧನ ಬರುತ್ತದೆ? 


ಬಿ. ರಾಚೆಯ್ಕ : ಅರಣ್ಮ ಮತ್ತು ಮೂನುಗಾರಿಕೆ ಸಚಿವರು) 


ಇಲ್ಲ, ಕೇವಲ 10 ರಿಂದ 15 ಟನ್‌ಗಳಷ್ಟು ಹೂ ಬಿಟ್ಟಬಿದಿರು ಆಕಸಿಕ್ರ ಬೆಂಕಿಯಲ್ಲಿ 
ಸುಟ್ಟು ಹೋಯಿತು. 


ಹೌದು, 1961 ರಲ್ಲಿ ಕಂಪನಿ ನಮನ್ನು ಕೇಳಿಕೊಂಡಿತ್ತು. ಪುನಃ 1962ರ 
ಕೊನೆಯಲ್ಲಿಯೂ ಸಹ ನಾವು ಅವರಿಗೆ ಅನುಮತಿ ನೀಡಲಿಲ್ಲ. ಏಕೆಂದರೆ ಸೂಪದಲ್ಲಿ. 


ಪ್ರತಿಭಾವಂತ ಸಂಸದೀಯ ಪಟು 53 


ಆವಾಗ ತಾನೆ ಹೂ ಬಿಡುವುದು ಪ್ರಾರಂಭವಾಗಿತ್ತು. ಬಿದಿರು ಬೀಜಗಳನ್ನು 
ಬಿಟ್ಟಿರಲಿಲ್ಲ. ಮತ್ತು ಪುನರ್‌ ಹುಟ್ಟುಪ್ರಾರಂಭವಾಗಿರಲಿಲ್ಲ. 1964 ರಲ್ಲಿ ವೆಸ್ಟ್‌ಕೋಸ್ಟ್‌ 
ಕಾಗದ ಕಾರಾನೆ 5 ರೂ. ಟನ್ನಿನಂತೆ ಸೂಪ ದಿಂದ ಹೂಬಿಟ್ಟ ಬಿದಿರನ್ನು 
ಪಡೆದು ಕೊಳ್ಳಲು ಅನುಮತಿ ನೀಡಲಾಯಿತು. 


ಇಲ್ಲ 


ಡಿ. ಸರ್ಕಾರಕ್ಕೆ ಒಟ್ಟು 75 ರಿಂದ 115 ರೂ. ಗಳಷ್ಟು ನಷ್ಟವಾಯಿತು. (7.50 ರಷ್ಟು 
ಪ್ರತಿ ಟನ್‌ಗೆ) ಈ ನಷ್ಟದ ಜವಾಬ್ದಾರಿಯನ್ನು ಯಾರ ಮೇಲು ವಹಿಸಲಾಗಲಿಲ್ಲ. 
ಏಕೆಂದರೆ ಇದೊಂದು ಆಕಸಿಕ್ರವಾಗಿತ್ತು 


ಇ. "ಡಿ ನಲ್ಲಿ ತೋರಿಸುವ ಪ್ರಮಾಣದಲ್ಲಿ 


ಉತ್ತರದಲ್ಲಿ ಒಂದು ಸಣ್ಣ ಮಾರ್ಪಾಡಿದೆ. 1961-62 ರಲ್ಲಿ ವೆಸ್ಟ್‌ ಕೋಸ್ಟ್‌ 
ಕಾಗದ ಕಾರ್ಬಾನೆಗೆ ಶರಾವತಿ ಮುಳುಗಡೆ ಪ್ರದೇಶದಿಂದ ಹೆಚ್ಚಿನ ಬಿದಿರನ್ನು 
ಪಡೆಯಲು ಅವಕಾಶ ನೀಡಲಾಯಿತು. 


ಜೆ.ಬಿ. ಮಲ್ಲಾರಾಧನು : ಮಾನ್ಯ ಮಂತ್ರಿಗಳು ಇಲಾಖೆಯಿಂದ ಇಡೀ ಆರಣ್ಯ ಪ್ರದೇಶವನ್ನು 
ಆವರಿಸಿದ (ಅತ್ಯಂತ ಗಂಭೀರ) ಬೆಂಕಿಯ ದುರ್ಫಟನೆಯ ಬಗ್ಗೆ ವರದಿಯನ್ನು ಸಭೆಯ ಮಾಹಿತಿಗಾಗಿ 
ಮಂಡಿಸುವರೇ ? 


ಬಿ. ರಾಚಯ್ಮ : ಈ ವರದಿ ನನ್ನ ಮಾಹಿತಿಗೋಸ್ಕರ 


ಜೆ.ಬಿ. ಮಲ್ಲಾರಾಧನು : ಇದೊಂದು ರಹಸ್ಯ ವರದಿಯೇ ? ಬೆಂಕಿ ಆಕಸಿಕ್ರಕ್ಕೆ ಸಂಬಂಧಿಸಿದ 
ವರದಿ ಯಾವ ಕಾರಣಕ್ಕೋಸ್ಕರ ರಹಸ್ಯವೆಂದು ಪರಿಗಣಿಸಬೇಕು. 


ಬಿ. ರಾಚಯ್ಯ : ಸ್ಥಾಮಿ ಇದರಲ್ಲಿ ರಹಸ್ಯವೇನು ಇಲ್ಲ ಪ.ಡಬ್ಯೂ.ಡಿಯ ಪಾರ್ಲಿಮೆಂಟರಿ 
ಕಾರ್ಯದರ್ಶಿಯವರು ಈ ಬೆಂಕಿ ಆಕಸಿಕದಿಂದ ಉಂಟಾದ ನಷ್ಟವನ್ನು ಅಂದಾಜು ಮಾಡಿದ್ದಾರೆ. 


ಜೆ.ಬಿ. ಮಲ್ಪಾರಾಧರು : ನಾನು ಇದಕ್ಕೆ ಸರ್ಕಾರವನ್ನು ದೂಷಿಸುತ್ತೇನೆ. ಕೊಟ್ಟಿರುವಂತಹ 
ಅಂಕಿ ಅಂಶಗಳು ಸರ್ಕಾರ ಮತ್ತು ಖಾಸಗಿ ವಲಯಗಳಲ್ಲಿ ಬೆಂಕಿ ಆಕಸಿಕ್ರದಿಂದ ಅಪಾರವಾದ 
ನಷ್ಟವನ್ನು ಅನುಭವಿಸಿವೆ ಎಂದು ತೋರಿಸುತ್ತವೆ. ಇಲ್ಲಿ ಕೊಟ್ಟಿರುವ ಅಂಕಿ ಅಂಶಗಳು ವಸ್ತು 
ಸ್ಲಿಶಿಯನ್ನು ಪ್ರತಿ ಬಿಂಬಿಸುವುದಿಲ್ಲ. ಇದನ್ನು ಸರ್ಕಾರ ಪರೀಕ್ಷಿಸುವುದೇ ? 


ಬಿ. ರಾಚಯ್ಯ : ಉತ್ತರದಲ್ಲಿ ಏನು ದಾಖಲಾಗಿಸಲಾಗಿದೆಯೋ ಸರ್ಕಾರದ ಪರ ಅದೇ 
ಸರಿಯಾದುದ್ದು. 


ಜೆ.ಬಿ. ಮಲ್ಲಾರಾಧ್ಮರು : ನನ್ನ ಪ್ರಕಾರ ಬಹು ಅಮೂಲ್ಯವಾದ ತೇಗ ಮತ್ತು ಬೀಟೆಯ 
ಮರಗಳು ಸುಟ್ಟು ಸರ್ಕಾರ ಮತ್ತು ಖಾಸಗಿ ವಲಯಕ್ಕೆ ನಷ್ಟವಾಗಿದೆ. ಮಾನ್ಯ ಅಧ್ಯಕ್ಷರು ಮಾನ್ಯ 


೨4 ಮಲ್ಲಾರಾಧ್ಯ 


ಮಂತ್ರಿಯವರಿಗೆ ವರದಿ ರಹಸ್ಯವೆಂದು ರಕ್ಷಣೆ ನೀಡದಿದ್ದರೆ ನಾನು ವರದಿಯನ್ನು ಸಭೆಯ 
ಮುಂದೆ ಮಂಡಿಸಲು ಒತ್ತಾಯಿಸುತ್ತೇನೆ. ಸರ್ಕಾರ ವರದಿಯನ್ನು ರಹಸ್ಕವೆಂದು ಪರಿಗಣಿಸಿದರೆ 
ನಾನು ಒತ್ತಾಯ ಮಾಡುವುದಿಲ್ಲ. ವರದಿಯು ನಿಜವಾಗಿಯೂ ಸತ್ಯ ಸಂಗತಿಗಳನ್ನು ಆಧಾರಿಸಿ 
ತಯಾರಿಸಲಾಗಿದೆಯೆಂದು ನಾನು ಕೇಳ ಬಯಸುತ್ತೇನೆ. 


ಮೈಸೂರು ಕಾರ್ಮಿಕರ ಕಲ್ಮಾಣ ನಿಧಿ ಮಸೂದೆ - 1965 
(ದನಾಂಕ 3ನೇ ಮಾರ್ಚ್‌ 1965, ವಿ.ಪ) 


ಜೆ.ಬ. ಮಲ್ಲಾರಾಧರು : ನಾನು ಈಗಾಗಲೆ ಕಾರ್ಮಿಕರ ಕಲ್ಯಾಣ ಮಸೂದೆ ಕುರಿತು 
ನನ್ನ ಅನಿಸಿಕೆಗಳನ್ನು ಹೇಳಿದ್ದೇನೆ. ಕಾರ್ಮಿಕರ ಶಾಸನಗಳ ಕುರಿತು ಅವರು ಈಗ ತಾನೆ ಅಧಿನಿಯಮ 
ಕುರಿತಾದ ಪುಸ್ತಕವನ್ನು ಮಂಡಿಸಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಕೆ.ಟಿ. ಭಾಷ್ಕಂರವರ ಕಾಲದಿಂದಲೂ 
ಉತ್ತಮ ಸಾಧನೆಯನ್ನು ದಾಖಲಿಸಿದೆ. ನಾವು ಕಾರ್ಮಿಕರ ಕುರಿತು ಹಲವು ಶಾಸನಗಳನ್ನು 
ಅಳವಡಿಸಿರುವ ವಿಶಿಷ್ಟ ಸಾಧನೆಯನ್ನು ಸಾಧಿಸಿದ್ದೇವೆ. ಆದರೆ ಈ ಶಾಸನಗಳನ್ನು ಮಾಡುವ 
"ಉತ್ಸಾಹ ಅವುಗಳನ್ನು ಕಾರ್ಯ ರೂಪಕ್ಕೆ ತರುವಲ್ಲಿ ಅಷ್ಟು ಉತ್ಸಾಹ ಕಂಡು ಬರುವುದಿಲ್ಲವೆನ್ನುವದು 
ಖೇದಕರ ಸಂಗತಿ. ಮಾನ್ಯ ಕಾರ್ಮಿಕ ಮಂತ್ರಿಗಳು ತರಲು ಉದ್ದೇಶಿಸಿರುವ ಈ ಕಾರ್ಮಿಕ 
ಶಾಸನ ಅದೇ ರೀತಿ ವಿಫಲತೆಯನ್ನು ಕಾಣಬಾರದು. ಮಾನ್ಯ ಮಂತ್ರಿಗಳು ಈಗಾಗಲೇ ಉದ್ದನೆಯ 
ಶಾಸನಗಳ ಪಟ್ಟಿಯ ಜೊತೆಗೆ ಇನ್ನೊಂದು ಶಾಸನವನ್ನು ಸೇರಿಸಿದರೆ ಮಾನಸಿಕ ತೃಪ್ತಿಯಾಗಬಹುದು. 
ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನೊಂದು ಬಹು ಮುಖ್ಯವಾದ ಅಂಶವನ್ನು ಕುರಿತು ನಾನು 
ಹೇಳುವುದೇನೆಂದರೆ ಯಾವುದೇ ಒಂದು ಶಾಸನದ ಯಶಸ್ಸು ಎಷ್ಟರ ಮಟ್ಟಿಗೆ ಅದು ಅಳವಡಿಸಲ್ಪಟ್ಟಿದೆ 
ಅನ್ನುವುದರ ಮೇಲೆ ಯಾರಿಗೋಸ್ಕರ ಉಜ್ದೇಶಿಸಲ್ಪಟ್ಟಿದೆ ಎನ್ನುವುದರ ಮೇಲೆ 
ಅವಲಂಬಿತವಾಗಿರುತ್ತದೆ. ಮಾನ್ಯ ಮಂತ್ರಿಗಳು ರಾಜ್ಯದಲ್ಲಿರುವ ಕಾರ್ಮಿಕರ ಜನಸಂಖ್ಯೆ ಈ 
ಒಂದು ಶಾಸನಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕರ ಇದರಿಂದ ಮಾನಸಿಕವಾಗಿ ತೃಪ್ತಿ ಹೊಂದುವುದಿಲ್ಲ. 
ಕಾರ್ಮಿಕ ನಾಯಕರಾದ ಶ್ರೀ ಸಿ. ನರಸಿಂಹನ್‌ರವರು ಈ ಮಸೂದೆಯ ಅಡಿಯಲ್ಲಿ ಬರುವ 
ಎಲ್ಲಾ ಅಂಶಗಳನ್ನು ಕುರಿತು ಪರಿಶೀಲಿಸಿ ಇದರಿಂದ ಯಾವುದೇ ಪ್ರಾಯೋಗಿಕ ಅನುಕೂಲಗಳು 
ಉಂಟಾಗುವುದಿಲ್ಲವೆಂದು ಹೇಳಿದ್ದಾರೆ. 


ಕಲ್ಮಾಣ ನಿಧಿಗೆ ಸಂಬಂಧಿಸಿದಂತೆ ಕೆಲವು ಅಂಶಗಳನ್ನು ನಾನು ತಮ್ಮಗಮನಕ್ಕೆ ತರುತ್ತೇನೆ. 
ಸರ್ಕಾರದಿಂದ ಇದಕ್ಕೆ ವಂತಿಗೆ ಅನುದಾನ ಬರುತ್ತದೆಯೋ ಇಲ್ಲವೋ ಗೊತಿಲ್ಲ, ಸೆಕ್ಷನ್‌ 3(2)ರ 
ಪ್ರಕಾರ ಮತ್ತು ಇತರ ಉಪ ಸೆಕ್ಸನ್‌ಗಳ ಪ್ರಕಾರ ಇದರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ 
ಸರ್ಕಾರ ಸಹಾಯಧನ ನೀಡುತ್ತದೆಂಬುದನ್ನು ಎಲ್ಲಿಯೂ ತಿಳಿಸಿಲ್ಲವೇಕೆ ? ಕಾರ್ಮಿಕ ನಿಧಿಗೆ 
ಸರ್ಕಾರದಿಂದ ಸಹಾಯ ಧನ ನೀಡುವ ಅವಕಾಶ ಇರಬಾರದೇಕೆ ? ಇದೊಂದು ಬಹಳ 
ಮುಖ್ಯವಾದ ಕೈಬಿಟ್ಟು ಹೋಗಿರುವ ಅಂಶ. ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಸಹಾಯ ಧನ 
ನೀಡಲು ಸಾಧ್ಯವಾಗದಿದ್ದರೆ ಈ ಶಾಸನವನ್ನು ಕೈಬಿಡುವುದೆ ಒಳ್ಳೆಯದು. 


ಪ್ರತಿಭಾವಂತ ಸಂಸದೀಯ ಪಟು 55 


ಮೈಸೂರು ಗೇಣಿದಾರರ ಕಾನೂನು (ತಿದ್ದುಪಡಿ) ಮಸೂದೆ - 1965 
(ದಿನಾಂಕ 4ನೇ ಮಾರ್ಚ್‌ 1965, ವಿ.ಪು 


ಜೆ.ಬಿ. ಮಲ್ಲಾರಾಧ್ಯರು : ಈ ತಿದ್ದುಪಡಿ ಮಸೂದೆಗೆ ನಾನು ವಿದೇಯ ಪೂರ್ವಕವಾದ 
ಬೆಂಬಲವನ್ನು ವ್ಯಕ್ತಪಡಿಸುತೇನೆ. ಏಕೆಂದರೆ ಇದು ಗೇಣಿದಾರರಿಗೆ ರಕ್ಷಣೆಯನ್ನು ಮುಂದುವರೆಸುವಲ್ಲಿ 
ಉದ್ದೇಶಿತವಾಗಿದೆ. 1961 ಭೂ ಸುಧಾರಣಾ ಕಾಯಿದೆಯನ್ನು 1965 ಜುಲೈ 1ನೇ ತಾರೀಖಿನೊಳಗೆ 
ಜಾರಿಗೆ ತರುವ ಮಾನ್ಯ ಮಂತ್ರಿಗಳ ಕ್ಷೀಣ ಆಸೆಗೆ ನಾನು ಸಹಮತವನ್ನು ವ್ಯಕ್ತಪಡಿಸುತ್ತೇನೆ. 
ಜುಲೈ 1ನೇ ತಾರೀಖಿನೊಳಗೆ ಕಾಯ್ದೆಯನ್ನು ಜಾರಿಗೆ ತರುವ ಅವರ ಕೆಲಸ ಅದ್ಭುತವಾದುದು. 
ಆದರೆ ಇದನ್ನು ಜಾರಿಗೊಳಿಸುವಲ್ಲಿ ಬೇಕಾದ ಸರ್ಕಾರದ ತಯಾರಿ ಸರ್ಕಾರದ ಸಮಾರ್ಥ್ಯಕ್ಕೆ 
ಮೀರಿದ್ದು, ಇದನ್ನು ನಾನು ಒಂದು ಟೇಕೆ ಎಂದು ಹೇಳುತ್ತಿಲ್ಲ. ಜುಲೈ 1 ರೊಳಗೆ ಕಾಯ್ದೆಯನ್ನು 
ಜಾರಿಗೆ ತರುವಲ್ಲಿ ಇರುವಂತಹ ಸಮಸ್ಯೆಗಳನ್ನು ಕುರಿತು ಹೇಳುತ್ತಿದ್ದೇನೆ. ಈ ಕಾಯ್ದೆಯನ್ನು 
1966ರ ಮಾರ್ಚ್‌ ಅವಧಿಗೆ ಮುಂದೂಡಲು ವಾನು ಬೆಂಬಲಿಸುತ್ತೇನೆ. ಆದರೆ ಭೂಸುಧಾರಣಾ 
ಕಾಯ್ದೆಯನ್ನು ಜಾರಿಗೆ ತರುವ ಮೊದಲು ಅನೇಕ ಕಾರ್ಯಗಳನ್ನು ಮಾಡಬೇಕಾಗಿದೆ. ಮಾನ್ಯ 
ಮಂತ್ರಿಗಳಿಗೆ ಸಾರ್ವಜನಿಕರು ಟೀಕೆಗಳನ್ನು ಮಾಡುತ್ತಾರೆಂದು ಆಶ್ವಾಸನೆ ನೀಡುತ್ತಿಲ್ಲವೆಂದು 
ಅಂದು ಕೊಂಡಿದ್ದೇನೆ. ಭೂಸುಧಾರಣ ಕಾಯ್ದೆಯನ್ನು ಅಳವಡಿಸಿದ್ದರಿಂದ ಭೂ ಮಾಲಿಕ ಮತ್ತು 
ಗೇಣಿದಾರನ ಸಂಬಂಧ ಹದಗೆಟ್ಟು ಈ ಪ್ರಸ್ತುತವಾಗಿ ಉತ್ತಮವಾಗಿಲ್ಲ. 


ಬೂ ಸುಧಾರಣ ಕಾಯ್ದೆಯನ್ನು ಮೊದಲನೇ ಜುಲೈನಿಂದ ಜಾರಿಗೆ ತಂದರೆ ಇದು 
ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದಿಲ್ಲವೆಂಬುದರ ಬಗ್ಗೆ ನಮಗೆ ಸೂಕ್ತವಾಗಿ ಖಚಿತವಾಗಿಲ್ಲ. 
ಇದಕ್ಕೆ ತಡೆಯಾಜ್ಞೆ ತರಬಹುದು. ಇದರ ಸಮಗ್ರ ಪರಿಣಾಮಗಳು ಮತ್ತು ಉಪ ನಿಯಮಗಳು 
ಸೂಕ್ತವಾಗಿ ನಮಗೆ ಅರ್ಥವಾಗಿರುವುದಿಲ್ಲ. ಯಾವುದೇ ವಿಷಯವಿರಲಿ ಮಾನ್ಯ ಮಂತ್ರಿಗಳು 
ಇದರ ಪರಿಣಾಮಗಳು ಏನಾಗುತ್ತವೇನ್ನುವುದನ್ನು ಗಮನಿಸಬೇಕು. ಆದರೆ ಮಾನ್ಯ ಮಂತ್ರಿಗಳು 
ಮೊದಲ ಜುಲ್ಕೆ ಗೆ ಜಾರಿಗೆ ತರಬಹುದೆಂದು ಸ್ವಷ್ಟವಾಗಿ ಹೇಳಿದ್ದಾರೆ. ಕೆಳಗಿನ ಸಭೆಯಲ್ಲೂ ಸಹ 
ಇದರ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಮಾನ್ಯ ಮಂತ್ರಿಗಳು "ಉಳುವವನಿಗೆ ' ಭೂಮಿ ಎಂಬ 
ಪರಿಕಲ್ಪನೆಯನ್ನು ಒಫ್ಪಿಕೊಂಡಿದ್ದಾರೆಂದು ಭಾವಿಸುತ್ತೇನೆ. ಇವರು ಉತ್ಸಾಹಕರಾಗಿದ್ದಾರೆ. ಏಕೆಂದರೆ 
ಇವರು ಸಮಾಜವಾದಕ್ಕೆ ಬದ್ಧರಾಗಿದ್ದಾರೆ. ನಿಜವಾದ ಸಮಾಜವಾದವೆಂದರೆ ಭೂಮಿ ಉಳುವವನಿಗೆ 
ಹೋಗಬೇಕು. ಆದರೆ ಸಮಾಜವಾದದ ಅಂಶಗಳನ್ನು ಪೂರೆಸುವಲ್ಲಿ ಅವರು ಅಪ್ರಯೋಗಿಕವಾಗಿರದೆ 
ಕಾರ್ಯಗತಗೊಳಿಸುವಂತಾಗಬೇಕು. 


ಈ ಮಸೂದೆಯನ್ನು ಅಳವಡಿಸುವುದು ಮತ್ತೆ ತಡಮಾಡಿದರೆ ರಾಜ್ಯದಲ್ಲಿ ಕೃಷಿ ಉತ್ಪಾದನೆ 
ಮತ್ತಷ್ಟು ಹದಗೆಡುವುದೆಂಬ ಅಂಶವನ್ನು ಕುರಿತು ನಾನು ಹೆಚ್ಚು ಹೇಳುತ್ತೇನೆ. ಮಾನ್ಯ ಮಂತ್ರಿಗಳು 
ತಮ್ಮ ಹೇಳಿಕೆಯನ್ನು ಸಮರ್ಥಿಸಬೇಕಾದರೆ ಅವರ ಕೈಯಲ್ಲಿ ಬೃಹತ್‌ ಜವಾಬ್ದಾರಿ ಇದೆ. ಅವರು 
ಅಧಿಕಾರಗಳನ್ನು ಚುರುಕುಗೊಳಿಸಬೇಕಾಗುತ್ತದೆ. ಅಮ ಎಲ್ಲಾ ಹಂತಗಳನ್ನು 


56 ಮಲ್ಲಾರಾಧ್ಯ 


ತಯಾರುಮಾಡಬೇಕಾಗುತ್ತದೆ. ಮತ್ತು ಅದರ ತಯಾರಿ ಸಮಾಜವಾದದ ಮೂಲ ಚೇತನದ 
ಜೊತೆಗೆ ಹೊಂದಿಕೊಳ್ಳಬೇಕಾಗುತ್ತದೆ. ಅವರು ಉತ್ತಮವಾದುದನ್ನು ಮಾಡಬಲ್ಲರು ಎಂಬುದರ 
ಬಗ್ಗೆ ನಮಗೆ ಯಾವುದೆ ಅನುಮಾನವಿಲ್ಲ. 


ಸಾರ್ವಜನಿಕ ಗ್ರಂಥಾಲಯ ಮಸೂದೆ - 1964 


(ದಿನಾಂಕ 11ನೇ ಜುಲ್ಪೆ 1964, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಯರು : ಈ ದಿನ ಶಿಕ್ಷಣ ಮಂತ್ರಿಗಳು ಸಭೆಗೆ ಬರಲು ಸಾಧ್ಯವಾಗಿದ್ದಕ್ಕೆ 
ನನಗೆ ತುಂಬಾ ಸಂತೋಷವಾಗಿದೆ. ಈ ಮಸೂದೆಯನ್ನು ಜಾರಿಗೆ ತರುವುದು 
ಸಮಯೋಚಿತವಲ್ಲವೆಂಬ ಅಂಶವನ್ನು ನಾನು ಹೇಳುವವನಿದ್ದೆ. ಸ್ವಾಮಿ, ಈ 
ಸಭೆಯಲ್ಲಿರುವವರೆಲ್ಲರೂ ಈ ಮಸೂದೆಯನ್ನು ಜೆ.ಬಿ. ಮಲ್ಲಾರಾಧ್ಯರು ವಿರೋಧಿಸಿದರೆಂಬ 
ಭಾವನೆಯನ್ನು ತೆಗೆದುಕೊಳ್ಳುವದು ಬೇಡ. ಈ ಬೆಳಿಗ್ಗೆ ಇಂತಹ ಅಭಿಪ್ರಾಯ ಕೆಲವರಲ್ಲಿ ಮೂಡಿ 
ಬಂದುದ್ದನ್ನು ನಾನು ಕೇಳಿದ್ದೇನೆ. ನಾನು ಏನು ಹೇಳುತ್ತೇನೆಂದರೆ ಇದು ಇನ್ನೂಹೆಚ್ಚು ತೆರಿಗೆಯ 
ಭಾರವನ್ನು ಹೆಚ್ಚಿಸುತ್ತದೆ. ನನಗೆ ಗೊತ್ತು ಮಂತ್ರಿಗಳು ಕೇಂದ್ರ ಸರ್ಕಾರದ ಸಲಹಾ ಸಮಿತಿಯ 
ಶಿಫಾರಸ್ಸಿನ ಆಧಾರದ ಮೇಲೆ ಶೇಕಡ 6 ರಷ್ಟು ಕರವನ್ನು ಆಂಧ್ರ ಮತ್ತು ಮದ್ರಾಸ್‌ಗಳಲ್ಲಿ 
ವಿಧಿಸಲಾಗಿದೆ ಎಂದು ಸೂಚಿಸಿದ್ದಾರೆ. ಆದರೆ ವಿಷಯವೇನೆಂದರೆ ಕಟ್ಟಡ ಕರ (Building 
Tax) ಮತ್ತು ಇತರೆ ಕರಗಳಿಂದ ಜನ ಈಗಾಗಲೆ ಹೆಚ್ಚಿನ ತೊಂದರೆಯನ್ನು ಅನುಭವಿಸಿದ್ದಾರೆ. 
ಆದುದರಿಂದ ಈ ರೀತಿಯ ಕರವನ್ನು ಹೆಚ್ಚಿಸಲು ಪರಿಸ್ಥಿತಿ ಸಹಾಯಕವಾಗಿಲ್ಲ. ನಾವು ಮಸೂದೆಯನ್ನು 
ಪಾಸು ಮಾಡಿ, ಜಾರಿಗೆ ತರುವುದನ್ನು ನಿಧಾನಿಸಬಹುದು ಇದು ಸಾಧ್ಯವೇ ? ಇದೇ ಅಂಶವನ್ನು 
ಮಸೂದೆಯ ಅಧಿನಿಯಮಗಳ ಪುಸ್ತಕದಲ್ಲಿ ಸೇರಿಸುವ ಮೊದಲು ಮಂತ್ರಿಗಳು ತಿಳಿದುಕೊಳ್ಳಲಿ 
ಎಂದು ನಾನು ಭಾವಿಸಿದ್ದೇನೆ. 


ವಸ್‌.ಆರ್‌.ಕಂಠಿ (ಶಕ್ಷಣ ಮಂತಿಗಳು) : ಮದ್ರಾಸ್‌ ಮತ್ತು ಆಂಧ್ರ ಪ್ರದೇಶಗಳಲ್ಲಿ 
ಈಗಾಗಲೇ ಈ ಕರವನ್ನು ನೀಡುತ್ತಿದ್ದಾರೆ. ಕೇವಲ ಬಾಂಬೆ ಕರ್ನಾಟಕ ಮತ್ತು ಮೈಸೂರು 
ಪ್ರದೇಶದಲ್ಲಿ ಮಾತ್ರ ಕೊಡುತ್ತಿಲ್ಲ. 


ಜೆ.ಬಿ. ಮಲ್ಲಾರಾಧ್ಯರು : ಸ್ವಾಮಿ ಈಗಾಲೇ ಆರೋಗ್ಯ ಕರ ಮತ್ತು ಶಿಕ್ಷಣ ಕರ 
ಜಾರಿಗೊಳಿಸಲಾಗಿದೆ. ಈಗ ಕೆಳಗಿನ ಮನೆಯಲ್ಲಿ ಗ್ರಾಮ ಪಂಚಾಯಿತಿ ಮಸೂದೆಯನ್ನು 
ಹೆಚ್ಚಿಸಲಾಗುತ್ತಿದ್ದು ಇದರಲ್ಲಿ ಕರಗಳನ್ನು ಸೇರಿಸುವ ವಿಚಾರವಿದೆ. ನಂತರ ಕರಗಳನ್ನು ವಸೂಲು 
ಮಾಡುವ ಪ್ರಶ್ನೆ ಉದ್ಭವಿಸುತ್ತದೆ. ಇದನ್ನು ನಗರಸಭೆಗಳಾಗಲಿ ಅಥವಾ ಸ್ಥಳೀಯ ಮಂಡಳಿಗಳಾಗಲಿ 
ಅಥವಾ ಅಧಿಕಾರಿಗಳಾಗಲಿ ನೀಡಬಹುದು. ಅವುಗಳಲ್ಲಿ ಕೆಲವು ಸಂಗ್ರಹಿಸಲು ನಿರಾಕರಿಸಿದಾಗ 
ಉದಾಹರಣೆಗೆ ಕಟ್ಟಡ ಕರವನ್ನು ಸರ್ಕಾರವು ವಸೂಲು ಮಾಡುತ್ತದೆ. ಅವಾಗ ಅವರು ಸಿ.ಟಿ.ಓ ಗೆ 
ಸಂಗ್ರಹಿಸಲು ಸೂಚಿಸುತ್ತಾರೆಯೇ ? ಈ ಮಸೂದೆಯ ಬಗ್ಗೆ ಯಾರದೆ ವಿರೋಧವಿಲ್ಲ ಆದರೆ 
ಸರ್ಕಾರದ ವಿರುದ್ಧ ಶಕ್ತಿಗಳು ಕೆಲಸ ಮಾಡುತ್ತಿರುವಾಗ ಮತ್ತು ಎಲ್ಲಾ ರೀತಿಯ ಗುಂಪು 


ಪುತಿಭಾವಂತ ಸಂಸದೀಯ ಪಟು 57 


ಷಡ್ಕಾಂತರಗಳು ನಡೆಯುತ್ತಿರುವಾಗ ನಾನು ಯೋಚಿಸುವುದೇನೆಂದರೆ ಜನರ ಮನಸ್ಸಿನಲ್ಲಿ 
ಉತ್ತಮವಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುವಲ್ಲಿ ಸರ್ಕಾರದ ಜವಾಬ್ದಾರಿಯಿದೆ ಎಂದು 
ಅನ್ನಿಸುತ್ತದೆ. ಸ್ವಾಮಿ 2ರಲ್ಲಿ ಇಲಾಖಾ ಗ್ರಂಥ ಭಂಡಾರ ಎಂದರೇನೆಂದು ವ್ಯಾಖ್ಯಾನಿಸಿದೆ. ಮತ್ತು 
ಇದು ರಾಜ್ಯ ಶಾಸಕರ ಗ್ರಂಥಾಲಯವನ್ನು ಒಳಗೊಂಡಿದೆ. ಶಾಸಕರ ಗ್ರಂಥಾಲಯವನ್ನು ತಮ್ಮ 
ಅಧೀವಕ್ಕೆ ಒಳಪಡಿಸುವ ಉದ್ದೇಶ ಸರ್ಕಾರಕ್ಕಾಗಲಿ ಅಥವಾ ಮಂತ್ರಿಗಳಿಗಾಗಲಿ ಇದೇಯೇ? 
ಅದರ ಸ್ವಾಯತ್ತತೆಯನ್ನು ತೆಗೆದುಕೊಳ್ಳುವ ಉದ್ದೇಶವಿದೆಯೇ ? ಸ್ವಾಮಿ ಅಂಥಹ ಅತಿಕ್ರಮಣವನ್ನು 
ಒಪ್ಪಲಾಗುವುದಿಲ್ಲ. ಈ ಮಸೂದೆಯ ಸಾಮಾನ್ಯ ತತ್ವಗಳನ್ನು ಕುರಿತು ಹೇಳುವುದಾದರೆ ರಾಜ್ಯ 
ಗ್ರಂಥಾಲಯ ಪ್ರಾಧಿಕಾರ ಮತ್ತು ನಗರ ಗ್ರಂಥಾಲಯ ಪ್ರಾಧಿಕಾರ, ಜಿಲ್ಲಾಗ್ರಂಥಾಲಯ ಪ್ರಾಧಿಕಾರ 
ಇವುಗಳ ರಚನೆ ಕುರಿತು ಇರುವುದೇನೆಂದರೆ ಅತ್ಯಂತ ಆಡಳಿತಶಾಹಿ ತತ್ವಗಳಿಗಿಂತ ಹೆಚ್ಚು 
ಆಡಳಿತಾತಾಕ್ತ ಲಕ್ಷಣಗಳನ್ನು ಹೊಂದಿವೆ. ಸ್ವಾಮಿ ಇವು ವ್ಯಕ್ತಿಗಳಿಗಾಗಲಿ, ಸ್ಥಳೀಯರಿಗಾಗಲಿ, 
ಅಧಿಕಾರೇತರಿಗಾಗಲಿ ಯಾವ ಅವಕಾಶಗಳು ಇರುವುದಿಲ್ಲ. ಇದೊಂದು ಸೂಕ್ಷೆ ಶಿಕ್ಷಣ ಇಲಾಖೆಯೆ 
ಆಗುತ್ತದೆ. ಇದರಲ್ಲಿ ಪ್ರಗತಿಪರ ದೃಷ್ಟಿಕೋನ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ. ಸೆಕ್ಷನ್‌ 13 ರಲ್ಲಿ 
ಇಲಾಖೆಯ ಕಾರ್ಯಬಾರ ಕುರಿತು ಅಳವಡಿಸುವ ವಿಧಿ ನಿಯಮಗಳು ಬಹಳ ಕೆಟ್ಟದಾಗಿ 
ರಚಿಸಲ್ಪಟ್ಟಿವೆ ನೀವು ಇದನ್ನು ಹೆಚ್ಚು ಕಡಿಮೆ ಒಂದು ನಿಜವಾದ ಪೋಲೀಸ್‌ ಇಲಾಖೆಯಂತೆ 
ಮಾಡಿದ್ದೀರಿ, ಈ ಇಲಾಖೆಯು ಜನರಲ್ಲಿ ಪುಸ್ತಕ ಒದುವುದನ್ನು ಬೆಳೆಸುವ ಮತ್ತು ಜ್ಞಾನವನ್ನು 
ಗಳಿಸುವ ದಿಸೆಯಲ್ಲಿ ಕೆಲಸಮಾಡುವಂತಹದ್ದು. ಇದರ ಜಾರಿಗೊಳಿಸುವಂತಹ ಕ್ರಮ ಇಬಾದರೆ 
ಮತ್ತೊಂದು ಪೊಲೀಸ್‌ ಇಲಾಖೆಯಾಗುವುದು. ಅಧಿಕಾರಿಗಳು ಮತ್ತು ಅಧಿಕಾರೇತರರ ನಡುವೆ 
ಸಹಕಾರ ಏರಬೇಕು. ರಾಜ್ಯ ಗ್ರಂಥಾಲಯ ಅಧಿಕಾರಿ ಒಬ್ಬ ವೈದ್ಯ ಇದ್ದ ಹಾಗೆ ಅವನು ಪ್ರತಿಯೊಂದು 
ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರವನ್ನು ಮತ್ತು ನೆಗರ-------- ಗಂಥಪ್ರಾಧಿಕಾರಿಗಳೆ ಕೆಲಸವನ್ನು 
ಪರಿಶೀಲಿಸಬೇಕು. ಇದಕ್ಕೆ ಅಧಿಕಾರ ಎಲ್ಲಿಂದ ಬರುತ್ತದೆಯೋ ನನಗೆ ಗೊತ್ತಿಲ್ಲ. ಸ್ವಾಮಿ "ಗ್ರಂಥಾಲಯ 
ಮಾನವ ಸಂಪನೂ” ಎಂಬ ವಿಷಯ ಕುರಿತು ಉಲ್ಲೇಖವಿದೆ. ಈ ಮಾನವ ಶಕ್ತಿ ಅಥವಾ ಸ್ರೀ 
ಶಕ್ತಿ ನನಗೆ ಅರ್ಥವಾಗಿಲ್ಲ (ನಗು). ಸ್ವಾಮಿ ಮೈಸೂರು ರಾಜ್ಯ ಪ್ರಯಶಃ ಕಾಲೇಜು ಗ್ರಂಥಾಲಯದಲ್ಲಿ 
ಅರ್ಹತೆಯನ್ನುಳ್ಳ ಗ್ರಂಥಾಲಯ ಅಧಿಕಾರಿಗಳನ್ನು ಹೊಂದಿರುವ ರಾಜ್ಯ. ಒಂದು ಗ್ರಂಥಾಲಯ 
ವಿಜ್ಞಾನ ಆರ್ಹತೆಯುಳ್ಳ ವ್ಯಕ್ತಿಗಳಿಂದ ತುಂಬ ಬೇಕು. ಅರ್ಹ ಗ್ರಂಥಪಾಲಕನಿಲ್ಲದಂತಹ ಶಾಲೆಯ 
ಗ್ರಂಥಾಲಯ ಇರಕೂಡದು. ಸರ್ಕಾರಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯದ ಕಾಲೇಜುಗಳಲ್ಲಿ 
ಅರ್ಹರಾದ ಗ್ರಂಥಪಾಲಕರಿಲ್ಲ ಮೈಸೂರು ವಿಶ್ವವಿದ್ಯಾನಿಲಯ ಪ್ರದೇಶದಲ್ಲಿ ಅಷ್ಟೇ ಏಕೆ 
ವಿಶ್ವವಿದ್ಯಾನಿಲಯದ ಗ್ರಂಥಪಾಲಕರಿಗೆ ಅರ್ಹತೆ ಇಲ್ಲ. ರಾಜ್ಯದ ಶೇಕಡ 98 ರಷ್ಟು ಮಾಧ್ಯಮಿಕ 
ಶಾಲೆಗಳಲ್ಲಿ ಅರ್ಹ ಗ್ರಂಥಪಾಲಕರಿಲ್ಲ. ಇದು ಪ್ರಸ್ತುತ ವಸ್ತು ಸ್ಪಿತಿ ಈ ಮಸೂದೆ ಮಾನವ 
ಸಂಪನ್ಮೂಲವನ್ನು ಬಳಸಿ ಕೊಳ್ಳಲು ಸೂಚಿಸುತ್ತದೆ. ಎಲ್ಲಿ ಮಾನವ ಶಕ್ತಿ ಇಲ್ಲವೋ ಅಥವಾ ಸ್ಪೀ 
ಶಕ್ತಿ ಇಲ್ಲವೊ ಬಳಸಿಕೊಳ್ಳುವ ಪ್ರಶ್ನೆ ಎಲ್ಲಿದೆ. ಸ್ವಾಮಿ ಇಡೀ ಮಸೂದೆಯ ವ್ಯಾಪ್ತಿಯಲ್ಲಿ ಅತಿ 
ಹೆಚ್ಚಿನ ಇಲಾಖೀಕರಣ ಇದೆ. ಈ ಅಂಶದ ಬಗ್ಗೆ ನಾನು ಅತಿಹೆಚ್ಚಿನ ವಿರೋಧವನ್ನು 
ವ್ಯಕ್ತಪಡಿಸುತ್ತಿದ್ದೇನೆ. ಇದು ಗ್ರಂಥಾಲಯ ಸೇವೆಗಳ ಪರಿಕಲ್ಪನೆಯ ಬೆಳವಣಿಗೆಯಲ್ಲಿ 
ಸಹಾಯಕವಾಗುವುದಿಲ್ಲ. ಈ ಮಸೂದೆಯ ಪರಿಣಾಮವಾಗಿ ಸರ್ಕಾರ ಅನೇಕ ಗ್ರಂಥಾಲಯಗಳನ್ನು 


58 ಮಲ್ಲಾರಾಧ್ಯ್ಧ 


ಸ್ಥಾಪಿಸಬಹುದು. ಆದರೆ ಅವುಗಳು ಗ್ರಂಥಾಲಯ ಸೇವೆಯ ಪರಿಕಲ್ಪನೆಯ ಬೆಳವಣಿಗೆ 
ಸೂಕ್ತವಾದಂತಹ ಆಕಾರವನ್ನು ಕೊಡಲಾಗುವುದಿಲ್ಲ. ಗ್ರಂಥಾಲಯ ಪ್ರಾಧಿಕಾರ ಮತ್ತು ರಾಜ್ಯ 
ಗ್ರಂಥಾಲಯ ಪ್ರಾಧಿಕಾರ ಇವುಗಳ ರಚನೆ ಕುರಿತು ಅವರು ಜಿಲ್ಲಾಧಿಕಾರಿಯನ್ನಲ್ಲದೆ ಬೇರೆ 
ಯಾರನ್ನು ಅದರ ಅಧ್ಯಕ್ಷರನ್ನಾಗಿ ಮಾಡುವಂತಿಲ್ಲ. ಸ್ವಾಮಿ, ನಾಲ್ಕು ವರ್ಷಗಳ ಹಿಂದೆ ನನ್ನ 
ಸ್ನೇಹಿತರಾದ ಸುಬ್ರಹ್ಮನವರು ಅಧಿಕಾರದಲ್ಲಿದ್ದು ಮಸೂದೆಯನ್ನು ಮಂಡಿಸುತಿದ್ದಾಗ ನಾನು 
ಅವರಿಗೆ ಹೇಳಿದ್ದೆ. “ಜಿಲ್ಲಾಧಿಕಾರಿಯನ್ನು ಜಿಲಾ ಪರಿಷತ್‌ ಅಧ್ಯಕ್ಷರನ್ನಾಗಿ ಮಾಡಲಾರೆ. ಎಂಬುದಕ್ಕೆ 
ಅವರು ನನಗೆ ಮಲ್ಲಾರಾಧ್ಯರವರು ಈ ರೀತಿ ಹೇಳಿರುವುದು ಆಶ್ಚರ್ಯಕರವಾಗಿದೆ” ಎಂದಿದ್ದಾರೆ. 
ಈ ದಿವ ಸರ್ಕಾರ ಒಂದು ಸಾಮಾಜಿಕ ಪಾಸವವಾಗಿ ಗ್ರಂಥಾಲಯ ಚಳವಳಿಯನ್ನು ಸಂಪೂರ್ಣವಾಗಿ 
ತನ್ನ ವಶಜಲ್ಲಿಟ್ಟುಕೊಳ್ಳಲು ಬಯಸಿದೆಯೇ ? ಅದು ತಪ್ಪಾಗಿ ರೂಪಿಸಲ್ಲಟ್ಟಿದೆ. ನಗರಗಳಲ್ಲಿ 
ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಬೇಕಾಗುತ್ತಾರೆ. ಇದರ ಹಿನ್ನಲೆ ಎಲ್ಲರನ್ನು ತಮ್ಮ 
ಕೈವಶಕ್ಕೆ ತೆಗೆದುಕೊಳ್ಳುವುದು. ಸರ್ಕಾರದಿಂದ ಗ್ರಂಥಾಲಯ ಸೇವೆಯ ಸೌಲಭ್ಯವನ್ನು ಕೇಳುವದು 
ಪ್ರತಿಯೊಬ್ಬ ನಾಗರಿಕನ ಸಂವಿಧಾನಬದ್ದವಾದ ಹಕ್ಕು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ 
ನಾಗರಿಕರಿಂದ ಹಣವನ್ನು ಅಪೇಕ್ಷಿಸಿ, ಆದರೆ ಅವನು ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಲು 
ನೀವು ಬಿಡುವುದಿಲ್ಲ. ಅಧಿಕಾರೇತರರು ಈ ಸಂಘಟನೆಗಳಲ್ಲಿ ನಿಮಗೆ ಬೇಕಾಗಿಲ್ಲವೆಂಬುದು 
ನನಗೆ ಅರ್ಥವಾಗುತ್ತಿಲ್ಲ. ಈಗ ನನ್ನ ಸ್ನೇಹಿತರಾದ ಆಚಾರ್ಯ ಹೇಳುವಂತೆ “ಒಂದು ಹಳ್ಳಿಗೆ 
ಒಂದು ಬಾವಿ” ಎಂಬಂತೆ ಒಂದು ಹಳ್ಳಿಗೆ ಒಂದು ಗ್ರಂಥಾಲಯ ಇಂತಹ ಉತ್ತಮ ಗುರಿಯನ್ನು 
ತಲುಪುವುದು ಸರ್ಕಾರದ ಕೆಲಸವಾಗಬೇಕು, ಇಲ್ಲದಿದ್ದಲ್ಲಿ ಇಡೀ ಮಸೂದೆಯ ಉದ್ದೇಶ ದಿಕ್ಕು 
ತಪ್ಪುತ್ತದೆ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳುವುದೆನೆಂದರೆ ಕೇಂದ್ರೀಯ ಗ್ರಂಥಾಲಯ 
ಪ್ರಾಧಿಕಾರ ಕನ್ನಡದಲ್ಲಿ ತಪ್ಪದೆ ನಿಯತಕಾಲಕೆಗಳನ್ನು ಪ್ರಾರಂಭಮಾಡುವ ವಿಚಾರ ಕುರಿತು 
ಯೋಚಿಸಬೇಕು. ಈ ನಿಯತಕಾಲಿಕೆ ಉದ್ದೇಶ ಕುರಿತು ನಾನು ವಿಚಾರ ಮಾಡಿದ್ದೇನೆ. (There 
is no gift higher than the gift of knowledge) “ಜ್ಞಾನಕ್ಕಿಂತ ದೊಡ್ಡ ಕೊಡುಗೆ 
ಬೇರೊಂದಿಲ್ಲ. 


ಬೆಂಗಳೂರು ಮಹಾನಗರಪಾಲಿಕೆ ಮಹಾಮಂಡಳಿ ತಿದ್ದುಪಡಿ 
ಮಸೂದೆ - 1964 


(ದಿನಾಂಕ 13ನೇ ಜುಲ್ವೆ 1964., ವಿ.ಪು 


ಸಭಾಪತಿ:- ಇನ್ನು ಒಂದು ಗಂಟೆ ಇಪ್ಪತ್ತು ನಿಮಿಷದೊಳಗೆ ಎಲ್ಲರ ಭಾಷಣಗಳು 
ಮುಗಿದು ಮಂತ್ರಿಗಳು ಉತ್ತರವು ಮುಗಿಯಬೇಕು. ಇನ್ನು ಭಾಷಣ ಮಾಡಲು ಯಾರಿಗೂ 
ಅವಕಾಶವಿಲ್ಲ. ಶ್ರೀ ಜೆ.ಬಿ. ಮಲ್ಲಾರಾಧ್ಯರವರು ಮಾತ್ರ ಮಾತನಾಡಲು ಅವಕಾಶ 
ಮಾಡಿಕೊಡಲಾಗಿದೆ. 


ಪ್ರತಿಭಾವಂತ ಸಂಸದೀಯ ಪಟು 59 


ಜೆ.ಬಿ. ಮಲ್ಪಾರಾಧ್ಯರು : ಸಂವಿಧಾನದ ನಿರ್ದೇಶಕರ ತತ್ವಗಳಿಗೆ ಅನುಗುಣವಾಗಿ 
ತೆಮ್ಮಮುಂದೆ ಇರುವ ಕಡ್ಡಾಯ ಸ್ವರೂಪದ್ದಾಗಿದೆ. ಇದರ ಪ್ರಕಾರ ರಾಜ್ಯ ಗ್ರಾಮ ಪಂಚಾಯಿತಿಗಳನ್ನು 
ಮತ್ತು ಸಂಸ್ಥೆಗಳನ್ನು ಸಂಘಟಿಸಲು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅವು ಸ್ವಯಂ 
ಸ್ಥಳೀಯ ಸರ್ಕಾರ ಘಟಕಗಳಾಗಿ ಕಾರ್ಯ ನಿಭಾಯಿಸಲು ಸೂಕ್ತವಾದ ಅಧಿಕಾರ ಮತ್ತು 
ಸಾಮರ್ಥ್ಯಗಳನ್ನು ನೀಡಲು ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು. ನಿರ್ದೇಶಕ ತತ್ವಗಳಲ್ಲಿ ಕೇವಲ 
ಗ್ರಾಮ ಪಂಚಾಯಿತಿಗಳನ್ನು ಕುರಿತದ್ದಾಗಿದೆ. ನನ್ನ ಪ್ರಕಾರ ನಮ್ಮಸರ್ಕಾರ ಮತ್ತು ಇತರ ಸರ್ಕಾರಗಳು 
ಕೇಂದ್ರ ಸರ್ಕಾರವು ಸೇರಿದಂತೆ ಪಂಚಾಯತ್‌ ರಾಜ್ಯದ ವಿವಿಧ ಹೆಂತಗಳಾದ ಗ್ರಾಮ ಮತ್ತು 
ತಾಲ್ಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಎಂದು ಭಾವಿಸುತ್ತೇನೆ. ನಾನು ಸನ್ನಾವ್ಯ ಸಬೆಯ ಸಂಬಂಧದ 
ಬಗ್ಗೆ ಗಮನವನ್ನು ಸೆಳೆಯುತ್ತಾ ಹೇಳುವುದೇನೆಂದರೆ ಮೈಸೂರು ರಾಜ್ಯಕ್ಕೆ ಈ ಪಂಚಾಯತ್‌ 
ರಾಜ್‌ ಸಂಸ್ಥೆ ಹೊಸದೇನಲ್ಲ, ನಾವು ಪಂಚಾಯತ್‌ ರಾಜ್ಯದ ಮೂರು ಹಂತಗಳ ಪ್ರಯೋಗವನ್ನು 
ಮಾಡಿದ್ದೇವೆ. ಬಹಳ ಹಿಂದೆಯೇ ಅಂದರೆ 1925 ರಲ್ಲಿ ಪ್ರಥಮ ಗ್ರಾಮಪಂಚಾಯ್ತಿ ಮಸೂದೆಯನ್ನು 
ರೂಪಿಸಿದ್ದವು. ಇದೊಂದು ಸಮಗ ಮಸೂದೆಯಾಗಿದ್ದು ಇದರಲ್ಲಿ ನ್ಯಾಯ ಪಂಚಾಯಿತಿಗಳಿಗೂ 
ಅವಕಾಶವಿತ್ತು. ನಾನು ನ್ಯಾಯ ಪಂಚಾಯಿತಿಗಳ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನನಗೆ 
ಪ್ರಗತಿಪರ ದೃಷ್ಟಿಕೋನ ಇದೆ ಎಂದು ಮಾನ್ಯ ಮಂತ್ರಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಇದನ್ನು 
ಕೇಳಿ ನನಗೆ ಆಘಾತವಾಯಿತು. ಹಿಂದಿವ ಮೈಸೂದು ರಾಜ್ಯದ ಸಂಪ್ರದಾಯದಲ್ಲಿ ವಾಮ 
ಬೆಳೆದಂತವನು. ಇಂತಹ ಒಂದು ಮಸೂದೆ ಸ್ವಾತಂತ್ರ , ನಂತರ 17 ವರ್ಷದ ನಂತರ ತರುವುದು 
ಖೇದಕರವಾಗಿದೆ. ............. 


1950ರ ಮಸೂದೆಗೆ ಸಂಬಂಧಿಸಿದಂತೆ ನಾನು ಏನನ್ನು ಒತ್ತಾಯಿಸಿದೆ ಎಂದರೆ ಜಿಲ್ಲೆಯ 
ಮಟ್ಟದ ಸಂಸ್ಥೆ ವಿಧಾನ ಸೌಧ ಮಾದರಿಯಲ್ಲಿರಬೇಕೆಂದು ಮತ್ತು ಯಾರಿಂದ ನಡೆಸಲ್ಪಡುತ್ತೆದೆಯೋ 
ಅವರೆ ಮುಂದೆ ಜವಾಬ್ದಾರಿ ಸ್ಥಾನಗಳನ್ನು ಪಡೆಯುವಲ್ಲಿ ತರಬೇತಿ ದೊರೆತಂತಾಗುತ್ತದೆ. ಜಿಲ್ಲಾ 
ಪರಿಷತ್‌ನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಆಗಿರಬಾರದೆಂದು ನಾನು ಹೇಳ ಬಯಸುತ್ತೇವೆ. ನನ್ನ 
ಸ್ನೇಹಿತರಾದ ಶ್ರೀ ಸುಬ್ರಹ್ಮಣ್ಯನವರು ಒಬ್ಬ ಜಿಲ್ಲಾಧಿಕಾರಿಯಾಗಿ, ನಾಗರೀಕ ಸೇವೆಯ 
ಸಂಪ್ರದಾಯದಲ್ಲಿ ಬೆಳೆದಂತವರಾಗಿದ್ದರು. ನಾನು ಇಂತಹ ಒಂದು ಸಿದ್ದಾಂತವನ್ನು ಮುಂದಿಡುತ್ತೇನೆ. 
ನಾನು ಒಬ್ಬ ಜಿಲ್ಲಾಧಿಕಾರಿಯಾಗಿ ಮತ್ತು ಅಧಿಕಾರೇತನಾಗಿ ಎರಡು ರೀತಿಯ ಅನುಭವವನ್ನು 
ಪಡೆದಿದ್ದೇನೆ. ನನ್ನ ಕುತೂಹಲವೇನೆಂದರೆ ಸರ್ಕಾರವು ಸಮಿತಿಯನ್ನು ರಚಿಸುವ ಹವ್ಯಾಸದಲ್ಲಿ 
ಮತ್ತು ವರದಿಗಳನ್ನು ಪಡೆಯುವಲ್ಲಿ ಸಾಕಷ್ಟು ಹಣವನ್ನು ಖರ್ಚುಮಾಡುತ್ತದೆ. ಆದರೆ 
ಕೊಂಡಜ್ಜಿಬಸಪ್ಪ ಸಮಿತಿಯ ವರದಿಯನ್ನು ಸಭೆಯಲ್ಲಿ ಚರ್ಚೆಮಾಡಲು ಏಕೆ ಅವಕಾಶ ನೀಡಲಿಲ್ಲ 
ಎಂದು ತಿಳಿಯ ಬಯಸುತ್ತೇನೆ. ನನ್ನ ದೃಷ್ಟಿಯಲ್ಲಿ ಇದು ಅತ್ಯಂತ ಮಹತ್ತರವಾದ ವರದಿಯಾಗಿದೆ. 
ಈ ವರದಿಯು ಇಡೀ ದೇಶದಲ್ಲೆ ಪಂಚಾಯತ್‌ ರಾಜ್‌ ಕುರಿತು ಇರುವ ಅತ್ಯುತ್ತಮ ವರದಿ 
ಎಂದು ರಾಜ್ಯದೊಳಗೆ ಹಾಗೂ ಹೊರಗೆ ಗುರುತಿಸಲ್ಪಟ್ಟಿದೆ. ಇದರ ಮಹತ್ವವನ್ನು ಗುರುತಿಸಿ, 
ಈ ವರದಿಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿತ್ತು. 


60 ಮಲ್ಲಾರಾಧ್ಯ 


ಸರ್ಕಾರ ಎರಡೂವರೆ ಕೋಟಿ ಜನರ ಆಸಕ್ತಿಯ ಮೇಲೆ ಪರಿಣಾಮ ಬಿರುವ ಗ್ರಾಮ 
ಸೃರಾಜ್ಯದ ನೀಲಿ ನಕಾಶೆಯಾದ ದೇಶದ ಪಿತಾಮಹನ ಮನಸ್ಸಿನಲ್ಲಿದ್ದಂತಹ ಗ್ರಾಮ ಸ್ವರಾಜ್ಯದ 
ಕಲ್ಪನೆಯ ಕುರಿತಾದ ವರದಿಯನ್ನು ಸ್ವಲ್ಪವೂ ಸೌಜನ್ಯ ತೋರಿಸದೆ, ಅದನ್ನು ಸಭೆಯಲ್ಲಿ ಚರ್ಚಿಸದೆ 
ಇರುವ ರೀತಿಯ ಬಗ್ಗೆ ನಾನು ತೀವ್ರ ಅಕ್ಷೇಪಣೆಯನ್ನು ಎತ್ತುತ್ತೇನೆ. ಸಭೆಯಲ್ಲಿ ವರದಿಯ ಬಗ್ಗೆ 
ಚರ್ಚಿಸಲು ಸರ್ಕಾರಕ್ಕಿರುವ ಅಡ್ಡಿ ಏನೆಂಬುದನ್ನು ತಿಳಿಯಲು ಬಯಸುತ್ತೇನೆ. ಬಹಳ ಜನರಮೇಲೆ 
ಪ್ರಭಾವ ಬೀರುವ ಇಂತಹ ಮಸೂದೆ ಕನ್ನಡದಲ್ಲಿ ಮುದ್ರಿಸದೆ ಇರುವುದು, ಮತ್ತು ಇದರ ಬಗ್ಗೆ 
ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸದೆ ಇರುವುದಕ್ಕೆ ನನಗೆ ವ್ಯಸನವಾಗಿದೆ. 


ಶಾಸನ ಸಭೆಯ ಸದಸ್ಮರ ಬಳಿ ಅಧಿಕೃತ ದಾಖಲೆಗಳು ಇರುವ ಬಗ್ಗೆ 
ಹತಿಕೆಗಳೆಲ್ಲಿ ವರದಿಯಾಗಿರುವ ಕುರಿತು 
(ದಿನಾಂಕ 2ನೇ ಪೆಬ್ರವರಿ 1965, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರವು ದಯವಿಟ್ಟು ಈ ಕೆಳಕಂಡ ಪ್ರಶ್ನೆಗಳಿಗೆ 
ಉತ್ತರಿಸುವುದೇ? 


ಎ. ವಿಧಾನ ಸಭೆಯ ಕಾರ್ಯಕಲಾಪಗಳನ್ನು ವರದಿ ಮಾಡುವಾಗ ಪತ್ರಿಕೆಗಳಲ್ಲಿ 
ಪ್ರಕಟವಾಗಿರುವಂತೆ ಯಾವುದಾರೂ ಅಧಿಕೃತ ದಾಖಲಾತಿಗಳು ವಿರೋದ ಪಕ್ಷದ 
ಸದಸ್ಯರಲ್ಲಿ ಅಥವಾ ಶಾಸನ ಸಬೆಯ ಸದಸ್ಯರಲ್ಲಿರುವುದು ಗೊತ್ತಿದೆಯೆ ? 


ಬಿ. ಹೌದಾದರೆ ಇವು ಯಾವ ದಾಖಲೆಗಳು ? 
ಸಿ. ಇದು ಹೇಗಾಯಿತು ? 
ಡಿ. ಇದಕ್ಕೆ ಯಾರು ಕಾರಣರು? 


ಇ, ಸರ್ಕಾರ ತಪ್ಪಿತಸ್ತ ಅಧಿಕಾರಿಗಳ ವಿರುದ್ಧವಾಗಲಿ ಅಥವಾ ಅಧಿಕೃತ ದಾಖಲೆಗಳನ್ನು 
ಅಸಾಮಾನ್ಯವಾದ ರೀತಿಯಲ್ಲಿ ಪಡೆದಿರುವಂತಹ ವ್ಯಕ್ತಿಗಳ ಮೇಲಾಗಲಿ ಯಾವ 
ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲು ಉದ್ದೇಶಿಸಿದೆ? 


ಆರ್‌.ಎಂ.ಪಾಟೀಲ್‌ (ಗೃಹ ಮಂತ್ರಿಗಳು) : ಶ್ರೀ ಎಸ್‌. ನಿಜಲಿಂಗಪ್ಪ ಮಾನ್ಯ 
ಮುಖ್ಯಮಂತ್ರಿಗಳ ಪರವಾಗಿ 


ಎ. ಪತ್ರಿಕೆಗಳಲ್ಲಿ ವರದಿಯಾಗಿರುವಂತೆ ಯಾವುದೇ ಅಧಿಕೃತ ದಾಖಲೆಗಳು ವಿರೋಧ 
ಪಕ್ಷದ ಸದಸ್ಯರಿಗಾಗಲಿ ಅಥವಾ ಸಭೆಯ ಯಾವುದೇ ಸದಸ್ಯರಿಗಾಗಲಿ 
ತಲುಪಿರುವಂತೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇರುವುದಿಲ್ಲ. 


ಬಿ. ಸಿ. ಡಿ. ಇ. ಇವು ಉದ್ಭವಿಸುವುದಿಲ್ಲ. 


ಪುತಿಭಾವಂತ ಸಂಸದೀಯ ಪಟು 61 


ಬೆಂಗಳೂರು ಮಹಾನಗರಪಾಲಿಕೆ 


(ದಿನಾಂಕ ಫೆಬ್ರವರಿ 1965, ವಿ.ಪು 


ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರ ದಯವಿಟ್ಟು ಹೇಳಿಕೆ ನೀಡುವುದೇ? 


ಖಿ. 


ಆಟದ ಮೈದಾನದ ಅಭಾವ ಕುರಿತು ಬೆಂಗಳೂರು ಮಹಾನಗರಪಾಲಿಕೆಯ 
ಎಲ್ಲೆಯೊಳಗೆ ಅನೇಕ ಕ್ರೀಡಾ ಸಂಘಗಳು ಆಟದ ಮೈದಾನ ಆಭಾವದಿಂದ 
ತೊಂದರೆಗೀಡಾಗಿರುವುದು ಗೊತ್ತೆ ? 


ಮಹಾತ್ಮಗಾಂಧಿ ಪ್ರತಿಮೆಯ ಹಿಂದೆ ಮತ್ತು ರಕ್ಷಣಾ ಇಲಾಖೆಯಿಂದ ಪ್ರದೇಶವನ್ನು 
ಪಡೆದು ಕ್ರಿಕೆಟ್‌, ಹಾಕಿ, ಬಾಸ್ಕೆಟ್‌ಬಾಲ್‌, ಮತ್ತು ವಾಲಿಬಾಲ್‌ ನಂತಹ ಕ್ರೀಡೆಗಳಿಗೆ 
ಮೈದಾನವನ್ನು ನಿರ್ಮಾಣ ಮಾಡಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ. 


ಸೌತ್‌ ಪೆರೇಡ್‌ ಮತ್ತು ನಾರ್ತ್‌ ಪೆರೇಡ್‌ ಮಧ್ಯ ಇರುವ ರಕ್ಷಣಾ ಇಲಾಖೆಯ 
ಪ್ರದೇಶವನ್ನು ಬಾಸ್ಕೆಟ್‌ ಬಾಲ್‌, ಬ್ಯಾಟ್‌ ಮಿಂಟನ್‌, ವಾಲಿಬಾಲ್‌ ,ಬಿಲಿಯಾರ್ಡ್ಸ್‌ 
ಮತ್ತು ಟೇಬಲ್‌ ಟೆನ್ನಿಸ್‌ ಹಾಗೂ ಈಜುಕೊಳ ಮುಂತಾದವುಗಳಿಗೋಸ್ಕರ ಒಂದು 
ಮುಚ್ಚಿದ ಕ್ರೀಡಾಂಗಣವನ್ನು ನಿರ್ಮಿಸಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ? 


ಮಹಾನಗರ ಪಾಲಿಕೆ ಎಲ್ಲೆಯೊಳಗೆ ತುರ್ತಾಗಿ ಕ್ರೀಡೆಗಳನ್ನು ಸಂಘಟಿಸಲು ಒಂದು 
ಕ್ರೀಡಾ ಕೇಂದ್ರವನ್ನು ನಗರ ಸೌಂದರ್ಯದ ಖ್ಯಾತಿಗೆ ಅನುಗುಣವಾಗಿ 
ಸೂಕ್ತನಿವೇಶನವನ್ನು ನೀಡುವುದೇ ? 


ಎಸ್‌. ಆರ್‌. ಕಂಠಿ ಥಿಕ್ನಣ ಮಂತ್ರಿಗಳು) 


ಐ. 


ಬಿ. 


ಹೌದು 


ಮೈಸೂರು ರಾಜ್ಯ ಕ್ರಿಕೆಟ್‌ ಸಂಸ್ಥೆಯ ಅಧ್ಯಕ್ಷರ ಕೋರಿಕೆಯ ಮೇರೆಗೆ 300x300 
ಗಜ ಭೂಮಿಯನ್ನು ಕ್ರಿಕೆಟ್‌ ಕ್ರೀಡಾಂಗಣ ನಿರ್ಮಿಸಲು ಅನುಮತಿ ಕೋರಿ ರಕ್ಷಣಾ 
ಮಂತ್ರಾಲಯಕ್ಕೆ ಬೇಡಿಕೆ ಸಲ್ಲಿಸಿದೆ. 


ವಿಷಯವನ್ನು ಪರಿಶೀಲಿಸಲಾಗುವುದು. 


ನಗರ ಪಾಲಿಕೆ ಮತ್ತು ನಗರಾಭಿವೃದ್ಧಿ ಮಂಡಳಿಗಳ ಜೊತೆಗೂಡಿ ಈ ಪ್ರಶ್ನೆಯನ್ನು 
ಪರಿಶೀಲಿಸಲಾಗುವುದು. 


ಜೆ.ಬಿ. ಮಲ್ಲಾರಾಧರು : ನಗರ ಪಾಲಿಕೆಯ ಎಲ್ಲೆಯೊಳಗೆ ಸೂಕ್ತ ಕ್ರೀಡಾ ಮೈದಾನಗಳ 
ಕೊರತೆ ಇರುವ ಬಗ್ಗೆ ಸರ್ಕಾರಕ್ಕೆ ಎಂದಿನಿಂದ ಗೊತ್ತಿದೆ 7 


62 ಮಲ್ಲಾರಾಧ್ಯ 


ಎಸ್‌. ಆರ್‌. ಕಂಠಿ : ಸ್ವಾಮಿ ಎಂದಿನಿಂದ ಅಂದರೆ ಶ್ರೀ ಜೆ.ಬಿ. ಮಲ್ಲಾರಾಧ್ಯರವರು 
ಸಾರ್ವಜನಿಕ ಇಲಾಖೆಯ ನಿರ್ದೇಶಕರಾಗಿದ್ದ ಕಾಲದಿಂದ (ನಗು) 


ಜೆ.ಬಿ. ಮಲ್ಪಾರಾಧ್ದರು : ಈ ನಗುವಿನ ಪ್ರಶ್ನೆಯನ್ನು ನಾನು ಹತ್ತು ವರ್ಷದ ಹಿಂದೆ 
ಅಂದರೆ 1954ರಲ್ಲಿ ಎತ್ತಿದ್ದೆ. ಇದುವರೆಗೂ ಆ ಬಗ್ಗೆ ಏನೂ ಬಿಗಿಲ್ಲ ಇದು ವನ್ನ ಅಧಿಕಾರವಧಿಯ 
ನಂತರ ಇಲಾಖೆ ಕೆಲಸ ಮಾಡುತ್ತಿರುವ ಬಗ್ಗೆ ಒಂದು ಹಾಸ್ಯದಂತಿದೆ. ಪ್ರಶ್ನೆಗೆ ಸಂಬಂಧಿಸಿದಂತೆ 
ಉತ್ತರ ವಿಷಯವನ್ನು ಪರಿಶೀಲಿಸಲಾಗುವುದು ಎಂದಿದೆ. ಪೋಲೀಸ್‌ ಇಲಾಖೆ ಈಗಾಗಲೇ 
ಭೂಮಿಯ ಸ್ವಲ್ಪ ಬಾಗವನ್ನು ಪಡೆದಿದ್ದು ರಾಜ್ಯ ಹಾಕಿ ಸಂಸ್ಥೆ ಈ ಭೂಮಿಯ ಸ್ವಲ್ಪಭಾಗವನ್ನು 
ಸ್ಪಲ್ಪ ಕಾಲದಿಂದ ಉಪಯೋಗಿಸುತ್ತಿದ್ದುದು ಮಂತ್ರಿಯವರಿಗೆ ಗೊತ್ತಿದೆಯೇ ? ರಕ್ಷಣಾ 
ಇಲಾಖೆಯವರು ಭೂಮಿಯನ್ನು ನಮಗೆ ಕೊಡಲು ತಯಾರಿಲ್ಲವೇಕೆ ? 


ಎಸ್‌.ಆರ್‌. ಕಂಠಿ : ರಕ್ಷಣಾ ಮಂತ್ರಾಲಯ ನಿರಾಕರಿಸಿಲ್ಲ. ಅವರ ಜೊತೆ ಪತ್ರ 
ವ್ಯವಹಾರ ಮಾಡುತ್ತಿದ್ದೇವೆ. 300x300 ಗಜಗಳ ಭೂಪ್ರದೇಶವನ್ನು ಬಿಡುಗಡೆ ಮಾಡಲು 
ರಕ್ಷಣಾ ಇಲಾಖೆಯನ್ನು ಕೋರಲಾಗಿದೆ. ಅದಕ್ಕಿಂತ ಹೆಚ್ಚಿಗೆ ಪಡೆಯಲು ಉದ್ದೇಶಿಸಿದ್ದೆವು ಆದರೆ 
ಅದು ಸಾಧ್ಯವಿಲ್ಲ. ಆದುದರಿಂದ ನಮ್ಮ ಬೇಡಿಕೆಯನ್ನು ಕೇವಲ 300x300 ಗಜಗಳಿವೆ 
ಸೀಮಿತಗೊಳಿಸಿದ್ದೇವೆ. 


ಜೆ.ಬಿ. ಮಲ್ಲರಾಧ್ಯರು : ಎರಡನೇ ಮಹಾಯುದ್ದ ಆದ ನಂತರ ಆ ಭೂಮಿಯನ್ನು 
ರಕ್ಷಣಾ ಇಲಾಖೆಯವರು ಉಪಯೋಗಿಸುತ್ತಿಲ್ಲ. 300% 30 ಗಜ ಭೂಮಿಯನ್ನು ಬಿಡುಗಡೆ 
ಮಾಡಲು ಇಲಾಖೆಯವರೇ ಒಪ್ಪಿರುವಾಗ ಮೈಸೂರು ಸರ್ಕಾರ ಈ ಪ್ರದೇಶವನ್ನು ಏಕೆ 
ಕೊಳ್ಳಬಾರದು. 


ಎಸ್‌.ಆರ್‌. ಕಂಠಿ : ನಾವ ಸಾಧ್ಯವಿರುವುದನ್ನು ಮಾಡುತ್ತಿದ್ದೇವೆ. ಅವರ ಜೊತೆ ವಾದ 
ಮಾಡುತಿದ್ದೇವೆ. ಪ್ರಶ್ನೆ ಏನೆಂದರೆ ಅದನ್ನು ನೀಡಲು ಅವರು ಒಪ್ಪಬೇಕು. 


ಜೆ.ಬಿ.ಮಲ್ಲಾರಾಧ್ಯರು : ರಕ್ಷಣಾ ಇಲಾಖೆ ಕೋರಿದರೆ ಮೈಸೂರು ಸರ್ಕಾರ ನಗರದ 
ಎಲ್ಲೆ ಹೊರಗೆ ಭೂಮಿಯನ್ನು ನೀಡಲು ತಯಾರಿಲ್ಲವೆ ? ಶಿಕ್ಷಣಾ ಮಂತ್ರಿಗಳು ಕೇಂದ್ರ ರಕ್ಷಣಾ 
ಮಂತ್ರಿಗಳಾದ ಶ್ರೀ ಚವಾಣ್‌ರವರಿಗೆ ಪ್ರಭಾವವನ್ನು ಬೀರಿ ಈ ಕೆಲಸವನ್ನು ಮಾಡಬೇಕು. 


ಎಸ್‌.ಆರ್‌. ಕಂಠಿ : ಇದು ಉತ್ತಮ ಕೆಲಸಕ್ಕೆ ಸೂಚನೆಯಾಗಿದೆ. 


ಜೆ.ಬಿ. ಮಲ್ಲಾರಾಧರು : "ಡ' ಸಂಬಂಧಿಸಿದಂತೆ ಬೆಂಗಳೂರು ನಂತಹ ಮಹಾನಗರಕ್ಕೆ 
ಒಂದು ಕ್ರೀಡಾ ಕೇಂದ್ರದ ಅವಶ್ಯಕತೆ ಜರೂರು ಇದೆ ಎನ್ನುವುದು ಗೊತ್ತಿಲ್ಲವೆ ? 


ಎಸ್‌.ಆರ್‌. ಕಂಠಿ : ನಿಸ್ಸಂದೇಹವಾಗಿ ಹೌದು. 
ಜೆ.ಬಿ. ಮಲ್ಲರಾಧರು : ಜಾರಿಗೆ ತರಲಾಗದಂತಹೆ ವಿಚಾರಗಳಿದ್ದರೇನು ಪ್ರಯೋಜನ? 


ಖಸ್‌.ಆರ್‌. ಕಂಠಿ : ರಾಜ್ಯ ಕ್ರೀಡಾ ಮಂಡಳಿಯ ಅಧ್ಯಕ್ಷರು ಒಬ್ಬ ಅತ್ಯಂತ ಪ್ರಮುಖ 


ಪತಿಭಾವಂತ ಸಂಸದೀಯ ಪಟು 63 


ಸದಸ್ಯರು ಸರ್ಕಾರ ಈ ಮಂಡಳಿಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದೆ. ಎಲ್ಲಾ ವಿಚಾರಗಳನ್ನು 
ಕೂಲಂಕುಷವಾಗಿ ವಿಚಾರಿಸಿ ಎಲ್ಲಾ ಸಂಗತಿಗಳನ್ನು ಇವರ ಮುಂದೆ ಮಂಡಿಸಿ ಅವರ ಸಹಾಯವನ್ನು 
ಪಡೆಯುತ್ತೇನೆ. 


ಮೈಸೂರು ಗ್ರಾಮಪಂಚಾಯಿತಿ ಸ್ಥಳೀಯ ಮಂಡಳಿಗಳ ತಿದ್ದುಪಡಿ) 
ಮಸೂದೆ - 1965 


(ದಿನಾಂಕ 5ನೇ ಫೆಬ್ರವರಿ 1965, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಮ್ಲರು : ನಾನು ಖಂಡಿತವಾಗಿಯೂ ಈ ಮಸೂದೆಯನ್ನು 
ವಿರೋಧಿಸುತ್ತೇನೆ. ಇಂತಹ ಮಸೂದೆಗೆ ತಿದ್ದುಪಡಿ ತರುವಂತಹದ್ದು ಯಾವುದೇ ಸರ್ಕಾರಕ್ಕೆ 
ಗೌರವ ತರುವಂತಹದ್ದಲ್ಲಾ. ಇದನ್ನು ತರಲು ಯಾವ ತೊಂದರೆಗಳಿದ್ದವು ? ಕೆಲಸದ 
ಒತ್ತಡಕೊಸ್ಕರವೆಂದು ನಾನು ಖಂಡಿತ ಒಪ್ಪುವುದಿಲ್ಲ. ಈ ಸ್ಥಳೀಯ ಸಂಸ್ಥೆಗಳ ಅವಧಿ ಒಂದು 
ಖಚಿತವಾದ ದಿವಸದಂದು ಕೊನೆಗೊಳ್ಳುತ್ತದೆ ಎಂದು ಅವರಿಗೆ ಗೊತ್ತಿತ್ತು ಈ ಅವಧಿಯನ್ನು 
ಒಂದು ವರ್ಷದವರೆಗೆ ಹೆಚ್ಚಿಸುವ ಅಧಿಕಾರ ಅವರಿಗಿತ್ತು ಮಾನ್ಯ ಮಂತ್ರಿಗಳನ್ನು ಕೇಳುತ್ತೇನೆ. 
ಇವರು 6 ವರ್ಷವನ್ನೇಕೆ ಕೇಳಿದ್ದಾರೆ. 7 ವರ್ಷವನ್ನೇಕೆ ಕೇಳಿಲಿಲ್ಲ. ಮಾನ್ಯ ಮಂತ್ರಿಗಳು ಇದಕ್ಕೆ 
ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ ನಾನೇನನ್ನು ವಿಚಾರ ಮಾಡುತ್ತೇನೆಂದರೆ ಇಂತಹ 
ಪ್ರಶ್ನೆಯಲ್ಲಿ ಸರ್ಕಾರದ ಘನತೆ ತೊಂದರೆಗೆ ಸಿಲುಕುತ್ತದೆ. ಯಾವಾಗ ಈ ಮಸೂದೆಗೆ 
ಸಂಬಂಧಿಸಿದಂತಹ ಮಂತ್ರಿಗಳು ಸಮರ್ಪಕವಾದ ಕಾರಣವನ್ನು ಕೊಟ್ಟಿಲ್ಲವೋ ಆಗ ಇದನ್ನು 
ಒಪ್ಪಿಕೊಳ್ಳಲು ಕಷ್ಟವಾಗುತ್ತದೆ. ನನಗೆ ಇದು ಪಾಸಾಗುತ್ತದೆಂದು ಗೊತ್ತು, ಏಕೆಂದರೆ ಅವರಿಗೆ 
ಬಹುಮತವಿದೆ. ಬಹಳ ಕಾಲದವರೆಗೆ ಎರಡು ಸಭೆಯ ಅಲ್ಪ ಮಹತ್ವವಲ್ಲದ ಅಲ್ಪಸಂಖ್ಯಾತರ 
ಭಾವನೆಗಳನ್ನು ಕಡೆಗಾಣಿಸಲು ಸಾಧ್ಯವಿಲ್ಲ. ಈ ಒಂದು ಸಣ್ಣ ಸಮಸ್ಯೆ ಸರ್ಕಾರಕ್ಕೆ ಶೋಭೆ 
ತರುವುದಿಲ್ಲ. ಸಹಕಾರ ಮಂತ್ರಿಗಳು ಮಸೂದೆಯನ್ನು ಯಾವಾಗ ಅವಸರದಲ್ಲಿ ತರಬೇಕೆಂದಾಗ 
ಸರ್ಕಾರ ಇದರ ಬಗ್ಗೆ ಬಹಳ ಉತ್ಸಾಹದಿಂದಿರಬೇಕೆಂದು ಅಂದುಕೊಂಡಿದ್ದೆ. ಆಳುವ ಪಕ್ಷ ಈ 
ಹಂತದಲ್ಲೂ ಕೂಡ ಮಸೂದೆಯ ಶಕ್ತಿಯಾಗುವುದು ಬೇಕಿಲ್ಲ. ಎನ್ನುವುದರ ಬಗ್ಗೆ ನನಗೆ ಖಚಿತ 
ಮಾಹಿತಿ ಇದೆ. ಕೆಲವು ಭಿನ್ನಮತಿಯರು ವಿರೋಧ ಪಕ್ಷದವರ ಜೊತೆಗೂಡಿರಬಹುದೆಂಬ 
ಹೆದರಿಕೆ ಸರ್ಕಾರಕ್ಕೆ ಬಂದಿದೆಯೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ. ಪ್ರಾಯಶಃ ಇಂತಹ 
ಹೆದರಿಕೆ ಮಂತ್ರಿಗಳ ಮನಸ್ಸಿನಲ್ಲಿರಬಹುದೇನೋ ಆದರೆ ಸರ್ಕಾರ ಎರಡೂ ಸಭೆಯಲ್ಲಿ ಮಂಡಿಸಿದ್ದು, 
ತತ್ವಶಃ ಈ ಮಸೂದೆಯಲ್ಲಿ ಅಡಕವಾಗಿರುವ ದತ್ತವಾದ ಮತ್ತು ನೇಮಕ ಸಮಿತಿಯ ಚಿಂತನೆ ಈ 
ಮಸೂದೆಯಲ್ಲಿ ಅಡಕವಾಗಿರಬೇಕು. ಇದರ ಬಗ್ಗೆ ಏಕೆ ಅನುಮಾನವಿರಬೇಕು. ನಮಗೆಲ್ಲರಿಗೂಗೊತ್ತು 
ಬಹಳಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾಗಿ ಕೆಲಸವಾಗುತ್ತಿಲ್ಲ. ಈ ಒಂದು ಹೇಳಿಕೆಯನ್ನು 
ಪೂರ್ಣ ಜವಾಬ್ದಾರಿಯಿಂದ ಮಾಡುತ್ತಿದ್ದೇನೆ. ಸತ್ಯವಾಗಿ ಪ್ರಸ್ತುತ ವ್ಯವಸ್ಥೆಯಲ್ಲಿ ರಾಜ್ಯದ 
ಹಿತಾಸಕ್ತಿಯಿಂದ ಈ ಮಸೂದೆ ಪಾಸಾಗಲಿ. ಇದುವರೆವಿಗೂ ಈ ಮಸೂದೆ ತರದಿದ್ದರೆ ಇನ್ನೂ 
ಹೆಚ್ಚನ ಒಳಜಗಳ ಮತ್ತು ಅಸೂಯೆಯನ್ನು ತರುತ್ತಿತ್ತು. ಗ್ರಾಮ ಪಂಚಾಯಿತಿಗಳ" ಪರಿಸರ 


64 ಮಲ್ಲಾರಾಧ್ಯ 


ಕೆಟ್ಟದಾಗಿದೆ. ನಾನು ಏನು ವಿಚಾರ ಮಾಡಿದ್ದೆ ಅಂದರೆ ಸರ್ಕಾರ ಚುನಾವಣೆಗಳನ್ನು ನಡೆಸಿ ಅದಕ್ಕೆ 
ತತ್ಸಂಬಂಧ ಕ್ರಮಗಳನ್ನು ಕೈಗೊಳ್ಳಲಿ ಎಂಬುದಾಗಿತ್ತು ಆದರೆ ಸರ್ಕಾರ ಚುನಾವಣೆಗೆ ಹೆದರಿದೆ 
ಎಂದು ನಾನು ಹೇಳಲು ತಯಾರಿಲ್ಲ. ಚುನಾವಣೆ ಬಗ್ಗೆ ಹೆದರಿಲಿಕ್ಕೆ ಏನೂ ಇಲ್ಲ. 


ಮೈಸೂರು - ಮಹಾರಾಷ್ಟ್ರ ಗಡಿ ಸಮಸ್ಸೆ 
(ದಿನಾಂಕ 16ನೇ ಫೆಬ್ರವರಿ 1965, ವಿ.ಪ) 
ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರವು ದಯವಿಟ್ಟು ಹೇಳಿಕೆ ನೀಡುವುದೇ ? 
ಎ. ಸದ್ಯ ಮೈಸೂರು - ಮಹಾರಾಷ್ಟ್ರ ಗಡಿ ಸಮಸ್ಯೆ ಯಾವ ಹಂತದಲ್ಲಿದೆ ? 


ಬಿ. ಈ ಸಂಬಂಧವಾಗಿ (ಮೈಸೂರು ಸರ್ಕಾರ) ಕೇಂದ್ರ ಗೃಹಮಂತ್ರಿಗಳಿಗೆ ಹಾಗೂ 
ಮಂತ್ರಿಗಳಿಗೆ ನೀಡಿದ ವರದಿಯನ್ನು ಪ್ರತಿ ಸರ್ಕಾರಕ್ಕೆ ತಲುಪಿದೆಯೇ ? 


ಬಿ.ಡಿ. ಜತ್ತಿ : (ಹಣಕಾಸುಮಂತ್ರಿಗಳು) (ಶ್ರೀ ನಿಜಲಿಂಗಪ್ಪ ಮುಖ್ಯಮಂತ್ರಿಗಳು ಇವರ 
ಪರವಾಗಿ) 


ಎ. ಮೈಸೂರು - ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಗಡಿ 1955 ರ ರಾಜ್ಯ ಪುನರ್‌ 
ವಿಂಗಡಣಾ ಕಾಯ್ದೆ ಪ್ರಕಾರ ನಿರ್ಧಾರವಾಗಿದೆ. 1960ರ ಜೂನ್‌ ನಲ್ಲಿ ಒಂದು 
ಜಂಟಿ ಸಮಿತಿಯನ್ನು ನೇಮಕ ಮಾಡಲು ಒಪ್ಪಲಾಯಿತು. ಈ ಸಮಿತಿ ಅದರ 
ಕಾರ್ಯವನ್ನು ನಿಲ್ಲಿಸಿ ಅವರಲ್ಲಿದ್ದಂತಹ ಮೈಸೂರನ್ನು ಪ್ರತಿನಿಧಿಸುವ ಮತ್ತು 
ಮಹಾರಾಷ್ಟ್ರ ರಾಜ್ಯವನ್ನು ಪ್ರತಿನಿಧಿಸುವ ಸದಸ್ಯರುಗಳು ತಮ್ಮ ತಮ್ಮ ಸರ್ಕಾರಕ್ಕೆ 
ಸಂಬಂಧಪಟ್ಟ ಪ್ರತ್ಯೇಕವಾದ ವರದಿಗಳನ್ನು 1962ರಲ್ಲಿ ಸಲ್ಲಿಸಿದ್ದಾರೆ. 1961 ರಲ್ಲಿ 
ಕೇಂದ್ರ ಗೃಹ ಮಂತ್ರಿಗಳು ಈ ಸಂಬಂಧವಾಗಿ ಎರಡು ರಾಜ್ಯಗಳ ಮುಖ್ಯ ಮಂತ್ರಿಗಳ 
ಜೊತೆಗೆ ಮಾತು ಕತೆ ನಡೆಸಿದ್ದಾರೆ. 


ಬಿ. ಇಲ್ಲ. ಎರಡೂ ರಾಜ್ಯದ ಪ್ರತಿನಿದಿಗಳಿದ್ದ ಜಂಟಿ ಸಮಿತಿಯ ವರದಿಯ ಪ್ರತಿಯನ್ನು 
ಶಾಸನ ಸಭೆಯ ಸದಸ್ಯರಿಗೆ ಒದಗಿಸಲಾಗಿದೆ. 


ಜೆ.ಬಿ. ಮಲ್ಲಾರಾಧರು : ಇದೊಂದು ಮಹತ್ತರವಾದ ವರದಿಯಲ್ಲವೇ ? ಶಾಸನ 
ಸಭೆಯ ಸೆದಸ್ಕರು ಇದನ್ನು ನೋಡುವ ಅವಕಾಶವಿರಬೇಕು. ಏಕೆಂದರೆ ಇದು ಪದೇ ಪದೇ 
ತಲೆಯೆತುತ್ತಿರುವ ವಿಷಯ. 


ನಾನು ಏನು ಪ್ರಶ್ನೆಯನ್ನು ಕೇಳಿದ್ದೇನೆಂದರೆ ಕೇಂದ್ರದ ಗೃಹಮಂತ್ರಿಗಳು ಹಾಗೂ 
ಪ್ರಧಾನಮಂತ್ರಿಯವರಿಗೆ ಸಲ್ಲಿಸಿದ ವರದಿಯ ಪ್ರತಿ ಮೈಸೂರು ಸರ್ಕಾರಕ್ಕೆ ತಲುಪಿದೆಯೇ ? 
ಮೈಸೂರ ಅಥವಾ ಮುಖ್ಯಮಂತ್ರಿಗಳು ಈ ವರದಿಯನ್ನು'ಅನುಮೊದಿಸಿದ್ದಾರೆಯೇ ? 


ಪುತಿಭಾವಂತ ಸಂಸದೀಯ ಪಟು 65 


ಬಿ.ಡಿ. ಜತ್ತಿ : ನನಗೆ ತಿಳಿದ ಮಾಹಿತಿ ಪ್ರಕಾರ ಕೇಂದ್ರ ಗೃಹ ಮಂತ್ರಿ ಹಾಗೂ ಪ್ರಧಾನ 
ಮಂತ್ರಿಯವರಿಗೆ ನೀಡಿದ ವರದಿಯ ಪ್ರತಿ ಮೈಸೂರು ಸರ್ಕಾರಕ್ಕೆ ದೊರೆತಿಲ್ಲ. 


ಜೆ.ಬಿ. ಮಲ್ಲಾರಾಧ್ಯರು : ಅವರು ಸಣ್ಣ ಪುಟ್ಟ ಹೊಂದಾಣಿಕೆಗೆ ಸಿದ್ಧವಾಗಿರುವುದು 
ಎಂದು ತಿಳಿಸಿದ ಅರ್ಥವೇನು ? ರಾಜ್ಯ ಪುನರ್‌ರಚನಾ ಸಮಿತಿಯ ವರದಿಯಲ್ಲಿ ಇಂತಹ ಸಣ್ಣ 
ಪುಟ್ಟ ಹೊಂದಾಣಿಕೆಗೆ ಅದು ರಚಿತವಾಬಾಗ ಅದರಲ್ಲಿ ಅಡಕವಿತ್ರೇ ? 


ಬಿ.ಡಿ. ಜತ್ತಿ : ರಾಜ್ಯ ಪುನರ್‌ ರಚನಾ ಪ್ರಕಾರ ಮಸೂದೆಯ ಪ್ರಕಾರ ಸಣ್ಣ - ಪುಟ್ಟ 
ಹೊಂದಾಣಿಕೆಗೂ ಯಾವುದೇ ರೀತಿಯ ಅವಕಾಶವಿಲ್ಲ. 


ಜೆ.ಬಿ. ಮಲ್ಲಾರಾಧ್ಯರು : ಹಾಗಿದ್ದಲ್ಲಿ ಮೈಸೂರು ಸರ್ಕಾರ ಪದೇ ಪದೇ ತಾವು ಈ 
ವಿಷಯವನ್ನು ಕುಳಿತು ಚರ್ಚಿಸಲು ಸಿದ್ಧರಿದ್ದರೆಂದು ಏಕೆ ಹೇಳಬೇಕು ? 


ಬಿ.ಡಿ. ಜತ್ತಿ : ಎರಡು ರಾಜ್ಯಗಳ ಮದ್ಯೆ ಈ ವಿಷಯ ಸರ್ವಸಮತವಾಗಿ 
ನಿರ್ಧಾರವಾಗಚಬೇಕಾಗಿದೆ. ಏನಾದರೂ ತೀರ್ಮಾನ ತೆಗೆದುಕೊಳ್ಳಬೇಕಾದರೆ ಅದು ಪರಸ್ವರ 
ಒಪ್ಪಿಗೆಯೊಂದಿಗೆ ಮಾತ್ರ ಸಾಧ್ಯ. ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. 


ಎಸ್‌.ಸಿ.ಎಸ್‌.ಟ. ಮತ್ತು ಹಿಂದುಳಿದ ವರ್ಗಗಳ ಕ್ಷೇಮಾಭಿವೃದ್ಧಿ ನಿರ್ಣಯ 


(ವನಾಂಕ 5ನೇ ಫೆಬ್ರವರಿ 1965, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಯರು : ಸ್ವಾಮಿ ನನ್ನ ಗೌರವಾವ್ವಿತ ಸ್ನೇಹಿತರಾದ ಮಾದಯ್ಯನವರು 
ಮಂಡಿಸಿರುವ ಈ ಮಸೂದೆಗೆ ಹೃದಯ ಪೂರ್ವಕವಾದ ಬೆಂಬಲವನ್ನು ನೀಡುತಿದ್ದೇನೆ. 1938 
ರಿಂದಲೂ ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀಮಾದಯ್ಯನವರ ಜೊತೆಗೆ ನಿಕಟ ಸಂಪರ್ಕ 
ಹೊಂದಿದ್ದೇನೆ. ಹೆರಿಜನರ ಏಳಿಗೆಗೋಸ್ಕರ ಅವರಿಗೆ ಇರುವ ಉತ್ಸಾಹ ಮತ್ತು ಶ್ರದ್ಧೆಯಿಂದ 
ಯಾವಾಗಲು ನಾನು ವಿಸಿತ್ರವಾಗಿದ್ದೇನೆ. ಈ ವಿಷಯದಲ್ಲಿ ಅವರನ್ನು ನಾನು ಹೊಗಳುತ್ತಿಲ್ಲ. 
ಸ್ನೇಹಿತರಾದ ಮಾದಯ್ಯನವರ ಔRsolution ಅತ್ಯಂತ ಹೆಚ್ಚು ಆಸಕ್ತಿಯನ್ನು ಹೊಂದಿದೆ. 


ಏಕೆಂದರೆ ಇದು ಕೇವಲ ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ದಿಯನ್ನು 
ಕುರಿತು ಇರುವಂತಹ ವಿಷಯವಲ್ಲ. ಈ ಔೀsolution ಮಂಡಿಸಿದ ವ್ಯಕ್ತಿಯ ಹಿಂದೆ 
ಅಪಾರವಾದ ಅನುಭವವಿದೆ. ರಾಜ್ಯದ ಹಿಂದುಳಿದ ಪಂಗಡಗಳ ಜನಾಭಿಪ್ರಾಯವನ್ನು 
ಸಮರ್ಥವಾಗಿ ಬಲ್ಲವಂತವರು. ಆದುದರಿಂದ ಇವರನ್ನು ಅತ್ಯಂತ ಗೌರವದಿಂದ ಕೇಳಬೇಕು. 
ಈ ನಿರ್ಣಯಕ್ಕೆ ನನ್ನ ಪ್ರತಿಕ್ರಿಯೆ ಏನೆಂದರೆ ಇದು ಆಡಳಿತದ ಬಗ್ಗೆ ಅತ್ಯಂತ ಖೇದಕರ ಟೀಕೆ. 
ನಾವು ಆರ್ಥಿಕ ಯೋಜನೆಯನ್ನು ಒಂದು ನಂಬಿಕೆ ಪರಿಚ್ಛೇದವನ್ನಾಗಿ ಒಪ್ಪಿಕೊಂಡು 17 ವರ್ಷಕ್ಕೂ 
ಮೇಲಾಯಿತು. ಒಬ್ಬ ನಂಬಿಕೆಯ ಗೌರವಾನ್ನಿತ ಸಮುದಾಯದ ನಾಯಕರಿಂದ ಶ್ರೀ ಮಾದಯ್ಯನವರು 
ಇಂತಹೆ ಒಂದು ನಿರ್ಣಯವನ್ನು ತಂದಿದ್ದಾರೆಂದರೆ ಹಾಗೂ ನಾನೀಗ ಎಲೋ ತಪ್ಪಾಗಿದೆಯೆಂದು 
ಹೇಳಬಯಸುತ್ತೇನೆ. ಹರಿಜನರಿಗೆ ಏನು ಒದಗಿಸಲಾಗಿದೆಯೋ ಅದನ್ನು ಪೂರ್ತಿಯಾಗಿ ಖರ್ಚು 


66 ಮಲಾರಾಧ್ದ 


ಮಾಡಿಲ್ಲ. ಮೈಸೂರು ರಾಜ್ಯಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಗುರಿಗಳನ್ನು ತಲುಪಿಲ್ಲ. ಅಧಿಕೃತ 
ಗುರಿಗಳನ್ನು ತಲುಪಿದರೆ, ಆರ್ಥಿಕ ಗುರಿಗಳನ್ನು ತಲುಪದಕ್ಕೆ ಸಂಬಂಧಿಸಿದಂತೆ ಶ್ರೀ ಮಾದಯ್ಯನವರ 
ನಿರ್ಣಯದ ನಿಷ್ಟಕ್ಷಪಾತ ಅಂಶದ ಬಗ್ಗೆ ನನೆಗೆ ತುಂಬಾ ಖಚಿತತೆ ಮತ್ತು ಗೌರವವಿದೆ. ಸರ್ಕಾರ 
ಶೋಷಿತ ವರ್ಗ (Depressed class) ದ ಪರಿಹಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ತನ್ನ 
ತಪ್ಪನ್ನು ಒಪ್ಪಿಕೊಳ್ಳಬೇಕು, ಇವು ಸತ್ಯಸಂಗತಿಗಳು. ಇವುಗಳನ್ನು ನಾನು ವ್ಯಕ್ತ ಪಡಿಸಿದ 
ಅಭಿಪ್ರಾಯಗಳಲ್ಲ. ಈಗ ನೀವು ಮೂರನೇ ಪಂಚವಾರ್ಷಿಕ ಯೋಜನೆಯ ನಾಲ್ಕನೆ ವರ್ಷದ 
ಪ್ರಾರಂಭದಲ್ಲಾಗಲಿ ಅಥವಾ ಕೊನೆಯಲ್ಲಾಗಲಿ ನೀವು ಇನ್ನು ಮುಂದೆ ಹಣವನ್ನು ಖರ್ಚುಮಾಡಲು 
ಸಾಧ್ಯವಾಗದಿದ್ದಲ್ಲಿ ಹಿಂದುಳಿದ ವರ್ಗಗಳ, ಶೋಷಿತ ವರ್ಗಗಳ ಅಭಿವೃದ್ಧಿಯನ್ನು ಸಾಧಿಸಲು 
ನಿಮ್ಮಲ್ಲಿ ಸಾಕಷ್ಟು ಉತ್ಸಾಹವಿಲ್ಲದ್ದಿರೆ ಉಳಿದ ಅವಧಿಯಲ್ಲಿ ನೀವು ಈ ಸಂಬಂಧವಾಗಿ ಹೆಣವನ್ನು 
ಖರ್ಚು ಮಾಡುತ್ತಿದ್ದಾರೆಂಬ ನಂಬುಗೆ ಏನು ? 


ಉಪಸಭಾಪತಿ : ನಿರ್ಣಯದಲ್ಲಿ ಮೊದಲನೆ ಮತ್ತು ಎರಡನೇ ಯೋಜನೆಯಲ್ಲಿ ಸಾಧನೆಗಳ 
ಬಗ್ಗೆ ಏನು ಹೇಳಿಲ್ಲ. 

ಜೆ.ಬಿ. ಮಲ್ಪಾರಾಧ್ಯರು : ನಾನು ಅವರು ಹೇಳಬೇಕಾಗಿತ್ತೆಂದು ಭಾವಿಸುತ್ತೇನೆ. ಇದು 
ಅವರಿಂದಾದ ಒಂದು ತಪ್ಪು ಎಂದು ಒಪ್ಪಿಕೊಳ್ಳುತ್ತೇನೆ. ಸಂವಿಧಾನವು ಕೆಲವೊಂದು ಹಕ್ಕುಗಳನ್ನು 
ಅವರಿಗೆ ನೀಡಿದೆ. ನಾಲ್ಕು ವರ್ಷ ಅಥವಾ ಐದು ವರ್ಷಕ್ಕೂ ಹೆಚ್ಚು ಶೋಷಿತ ವರ್ಗಗಳ 
ಏಳಿಗೆಗೆ ಸಂಬಂಧಿಸಿದಂತೆ ಗ್ರಾಮೀಣ ಅಭಿವೃದ್ಧಿಯ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸಿದ ಬಗ್ಗೆ 
ನನಗೆ ಅನುಭವವಿದೆ. 


ವಾನು ಯಾವಾಗಲೂ ಸರ್ಕಾರ ಒಳ್ಳೆಯದನ್ನು ಮಾಡಿದಾಗ ಅದರ ಬಗ್ಗೆ ಮೆಚ್ಚುಗೆಯನ್ನು 
ವ್ಯಕ್ತ ಪಡಿಸುತ್ತೇನೆ. ಮಾಡದಿದ್ದಾಗ ಅದನ್ನು ಟೀಕೆ ಮಾಡುತ್ತೇನೆ. ............... 


ನನ್ನ ಸ್ನೇಹಿತರಾದ ಎಂ. ಲಿಂಗಣ್ಣನವರ ಜೊತೆಗೆ ಪೂರ್ಣ ಸಹಮತವನ್ನು ಹೊಂದಿದ್ದೇನೆ. 
ಸರ್ಕಾರ ಸಾಮಾಜಿಕ ನ್ಯಾಯವನ್ನು ನೀಡಬೇಕೆಂದರೆ ಶೋಷಿತ ವರ್ಗಗಳ ಸಮಸ್ಯೆಯ ಬಗ್ಗೆ 
ವಿಶೇಷ ಗಮನ ನೀಡಬೇಕು. ಅವರು ಸಾಕಷ್ಟು ಹಿಂದುಳಿದವರಾಗಿದ್ದಾರೆ. ನೀವ ನಿಮ್ಮಸ್ವಾವಲಂಬನ 
ಭಾವನೆಯನ್ನು ಹೆಚ್ಚು ವೇಗದಿಂದ ಬೆಳೆಸಿಕೊಳ್ಳಬೇಕೆಂದು ಸರ್ಕಾರದ ಅಧಿಕಾರಿಯಾಗಿ ನಾನು 
ಶೋಷಿತವರ್ಗಗಳ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾಗ ಹೇಳಿದ್ದೇನೆ. ಯಾವ ಸರ್ಕಾರವು ಪ್ರತಿಶತ 
ನೂರರಷ್ಟು ಸಹಕಾರವನ್ನು ನೀಡಲಾಗದು. ಬೆಳವಣಿಗೆಯ ಛಲ ಒಳಗಿನಿಂದಲೆ ಹೊರ 
ಹೊಮಬೇಕು. ನಿಜವಾಗಿಯೂ Spt of enterprise, ಸಾಹಸ ಮತ್ತು ಕಲಿಯುವ ಛಲ 
ಒಳಗಿನಿಂದ ಬರಬೇಕು. ಅದಕ್ಕೆ ಸಂಬಂಧಿಸಿದಂತೆ ಅಂತಹ ಒಂದು ಶಕ್ತಿಯನ್ನು ನಾವು ಬೆಳೆಸಿಲ್ಲ. 
ನಿಮ್ಮಸರ್ಕಾರ ಈ ವಿಷಯದಲ್ಲಿ ವಿಫಲವಾಗಿದೆ ಎಂದು ಹೇಳಬಹುದು. ಸರ್ಕಾರ ಇದರ ಬಗ್ಗೆ 
ವಿಚಾರಣೆ ನಡೆಸಿ ಇದಕ್ಕೆ ಯಾರು ಹೊಣೆಗಾರರು ಎಂದು ಗುರುತಿಸಬಹುದು. ಈ ನಿರ್ಣಯ 
ಜನರ ಗಮನವನ್ನು ಸೆಳೆದರೆ ಸರ್ಕಾರಕ್ಕೆ ದುರದೃಷ್ಟವಶಾತ್‌ ಕೆಟ್ಟ ಹೆಸರು ಬರುವುದು. ಬೇರೆ 
ವಿಷಯದಲ್ಲಿ ವಿಫಲವಾದರೆ ನಾನು ಅರ್ಥಮಾಡಿಕೊಳ್ಳುತ್ತೇವೆ. ಶೋಷಿತ ವರ್ಗಗಳ ಸಮಸ್ಯೆಗಳ 


ಪುತಿಭಾವಂತ ಸಂಸದೀಯ ಪಟು 67 


ಬಗ್ಗೆ ವಿಶೇಷ ಕಾಳಜಿಯನ್ನು ಏಕೆ ತೆಗೆದುಕೊಳ್ಳಲಿಲ್ಲ. ಇದಕ್ಕೆ ಸಂಬಂಧಿಸಿದಂತ ಜವಾಬ್ದಾರಿಯನ್ನು 
ಮಾನ್ಯ ಮಂತ್ರಿಗಳು ಮತ್ತು ಇಡೀ ಮಂತ್ರಿಮಂಡಲವೆ ಹೊಣೆ ಹೊರಬೇಕು. ನನ್ನ ಗೌರವಾನ್ವಿತ 
ಸ್ನೇಹಿತರಾದ ಮಾದಯ್ಯನವರು ವ್ಯಕ್ತಿಗಳ ಬಗ್ಗೆ ಹೇಳದೆ ಇದ್ದಿದ್ದರೆ ಅವರು ನಮ್ಮ ವಾದವನ್ನು 
ಹೆಚ್ಚು ಬಲಿಷ್ಠವಾದ ತಳಹದಿಯನ್ನು ರೂಪಿಸುತ್ತಿದ್ದರು. ಅವರು ತಮ್ಮನಾಯಕರ ಬಗ್ಗೆ ಅತ್ಯಂತ 
ನಂಬಿಕೆಯನ್ನು ಮತ್ತು ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. 


ಕೈಗಾರಿಕಾ ಘಟನೆಗಳ ಖರ್ಚುವೆಚ್ಚದ ಬಗ್ಗೆ 
(ದಿನಾಂಕ 4ನೇ ಜುಲೈ 1964, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರ ದಯವಿಟ್ಟು ಹೇಳಿಕೆ ನೀಡುವುದೆ ? 


ವಿ. 


pr 


ಕೆ. 


20-6: 


ಸರ್ಕಾರಿ ವಾಣಿಜ್ಯ ಮತ್ತು ಕೈಗಾರಿಕಾ ಘಟಕಗಳು ಖರ್ಚುವೆಚ್ಚದ ಮತ್ತು ಲಾಭ 
ನಷ್ಟದ ತಖ್ತೆಗಳನ್ನು ಅತಿ ವಿಳಂಬವಾಗಿ ಸಲ್ಲಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ? 


- ಇಂತಹ ವಿಳಂಬದಿಂದ ಶಾಸನ ಸಭೆಯ ಸದಸ್ಯರನ್ನು ಮತ್ತು ಸಾರ್ವಜನಿಕರಿಗೂ 


ಇಂತಹ ಸಾರ್ವಜನಿಕ ವಲಯದಲ್ಲಿರುವಂತಹ ಉದ್ದಿಮೆಗಳ ಮಾನವ ಶಕ್ತಿ 
ಉತ್ಪಾದನೆ ಬಂಡವಾಳ ಹೂಡಿಕೆ, ಬಂಡವಾಳದ ಮೇಲೆ ಲಾಭ, ಸಂಸ್ಥೆಯ 
ಆಡಳಿತ ಮಂಡಳಿ ಮುಂತಾದವುಗಳ ಬಗ್ಗೆ ಸರಿಯಾದ ಆರ್ಥಿಕ ಪರಿಸ್ಥಿಶಿಯ 
ಪರಿಶೀಲನೆಯನ್ನು ಮಾಡಲಾಗುವುದಿಲ್ಲ. 


ಇದು ಹೌದಾದರೆ ಇಂತಹ ವಿಳಂಬ ತಪ್ಪಿಸಲು ಸರ್ಕಾರ ಏನು ಕ್ರಮಗಳನ್ನು 
ಕೈಗೊಂಡಿದೆ ? 

ಇಂತಹ ಘಟಕಗಳು ತಮ್ಮ ವಾರ್ಷಿಕ ವರದಿಯನ್ನು ಮತ್ತು ಖರ್ಚು ವೆಚ್ಚದ 
ತಖ್ತೆಯನ್ನು ಸಲ್ಲಿಸಲು ಏನಾದರೂ ನಿರ್ದಿಷ್ಟ ಅವಧಿಯನ್ನು ಗೊತ್ತು 
ಪಡಿಸಲಾಗಿದೆಯೆ ? 


"ಡ' ಗೆ ಉತ್ತರ ಹೌದಾದರೆ ಇಂತಹ ತಪ್ಪಿತಸ್ಥ ಸರ್ಕಾರಿ ಘಟಕಗಳು ಯಾವುವು? 


ಇದಕ್ಕೆ ಇಂತಹ ಅಜಾಗರೂಕತೆಗೆ ಕಾರಣರಾದವರ ಮೇಲೆ ಕ್ರಮವನ್ನು ಕೈಗೊಳ್ಳುವ 
ಬಗ್ಗೆ ಶಾಸಕರಿಗೆ ಮೇಲ್ಕಂಡ ಘಟಕಗಳು ಪ್ರತಿ ಬಡ್ಗೆಟ್‌ ಅಧಿವೇಶನಕ್ಕೆ ಮೊದಲು 
ವರದಿಗಳನ್ನು ಮತ್ತು ಖರ್ಚು ವೆಚ್ಚದ ತಖ್ತೆಯನ್ನು ಸಲ್ಲಿಸಲು ನಿರ್ದಿಷ್ಟ ಕ್ರಮಗಳನ್ನು 
ರೂಪಿಸಲಾಗಿದೆ. 


ಮಲ್ಲಪ್ಪ : (ವಾಣಿಜ್ಯ ಮತ್ತು ಕೈಗಾರಿಕಾ ಮಂತ್ರಿ) 


ಬ್‌ 


68 


ಐ. 


1. 
2 
3 
4. 
5 
6 


7. 


ಮಲ್ಲಾರಾಧ್ಯ 
ಕೆಲವು ಕೈಗಾರಿಕಾ ಘಟಕಗಳು ಮತ್ತು ಖನಿಜ ಅಭಿವೃದ್ದಿ ಮಂಡಳಿಗಳಿಂದ 
ಅಸಾಮಾನ್ಯವಾದಂತಹ ವಿಳಂಬವಾಗಿದೆ. 
ಸಿ) ಮತ್ತು ಡಿ) ಎಲ್ಲ ವಿಳಂಬವನ್ನು ತಪ್ಪಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. 
ಮತ್ತು ಎಫ್‌) ಸರ್ಕಾರಿ ಕೈಗಾರಿಕ ಘಟಕಗಳ 1961 - 62 ಕ್ಕೆ ಸಂಬಂಧ ಪಟ್ಟ 
Balance Sheet rer Government Spun silk mill, Government 
Weaving Factory ಗಳನ್ನು ಹೊರತು ಪಡಿಸಿ, ಶಾಸನ ಸಭೆಯಲ್ಲಿ 
ಮಂಡಿಸಲಾಗಿದೆ. ಈ ಎರಡು ಘಟಕಗಳಿಗೆ ಸಂಬಂಧಿಸಿದಂತೆ ವರದಿಗಳು 
ಮುದ್ರಣವಾಗುತ್ತಿದ್ದು ಮುದ್ರಣದ ಪ್ರತಿಗಳು ಲಭ್ಯವಾದ ಕೂಡಲೆ ಅವುಗಳನ್ನು 
ಶಾಸನ ಸಚಿಯಲ್ಲಿ ಮಂಡಿಸಲಾಗುವುದು. ಖನಿಜ ಅಭಿವೃದ್ದಿ, ಮಂಡಳಿಯ Balance 
$hೀt ನ್ನು ಸಹ ಮುದ್ರಿಸಿ ಶಾಸನ ಸಭೆಯಲ್ಲಿ ಮಂಡಿಸಲಾಗುವುದು. 196 - 
63ನೇ ಸಾಲಿನ ಆಡಿಟ್‌ ವರದಿಗಳನ್ನು ಈಗಾಗಲೆ ರಾಜ್ಯ ಶಾಸಕಾಂಗದ ಮುಂದೆ 
ಸಲ್ಲಿಸಲಾಗಿದೆ. ಈ ಆಡಿಟ್‌ ವರದಿಗಳು ಈ ಕೆಳಕಂಡ ಕಾರ್ಲಾನೆಗಳಿಗೆ 
ಸಂಬಂಧಪಟ್ಟವು. 
Government Porcelain (ome) Factory. 
Mysore Implements Factory. 
Government Soap Factory. 
Govemment Electric Factory. 
Central Industrial Workshop, Bangalore. 
Government Central workshop, Mercara. 


Sandal Wood oil Factories. 


ಈ ಕೆಳಕಂಡ ಘಟಕಗಳ ವಾರ್ಷಿಕ ವರದಿಗಳು ಮತ್ತು Balance Sheet ಗಳು 
1962-63ನೇ ಸಾಲಿಗೆ ಮುದ್ರಣದಲ್ಲಿವೆ. ಮುದ್ರಿತ B೩1ance Sheet ಗಳು ಲಭ್ಯವಾದ ಕೂಡಲೆ 
ರಾಜ್ಯ ಶಾಸಕಾಂಗದ ಮುಂದೆ ಹಾಜರು ಪಡಿಸಲಾಗುವುದು. 


1. 


Govemment Silk Filature, Mysore. 


2. Government Silk Filature, Kanakapura. 


3. 


Goverment Silk Filature, Kollegal. 


ಪ್ರತಿಭಾವಂತ ಸಂಸದೀಯ ಪಟು 69 


4. Government Spun Silk Mill, Channapatna. 
5. Government Silk Weaving Factory, Mysore. 


ಜೆ.ಬಿ. ಮಲ್ಲಾರಾಧರು : ಖಾಸಗಿ ಕೈಗಾರಿಕೆಗಳ ಅರ್ಧವಾರ್ಷಿಕ Balance Sheet 
ಗಳನ್ನು ಬಜೆಟ್‌ ಸಂದರ್ಭದಲ್ಲಿ ಶಾಸಕಾಂಗದ ಮುಂದೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲವೆ ? 
ಪ್ರತಿಯೊಂದು ಕೈಗಾರಿಕ ಘಟಕದ ಬಗ್ಗೆ ಮಾಹಿತಿ ತಯಾರಿಸಲು ಸರ್ಕಾರವೇಕೆ ಇದನ್ನು 
ಅನುಸರಿಸುವುದಿಲ್ಲ ? 

ಕೆ. ಮಲ್ಲಪ್ಪ : ಸ್ವಾಮಿ, ಬಜೆಟ್‌ ಸಂದರ್ಭದಲ್ಲಿ ಕೈಗಾರಿಕೆಗೆ ಸಂಬಂಧ ಪಟ್ಟ ವರದಿಗಳನ್ನು 
ತೆಯಾರಿಸಲು ಈಗಾಗಲೆ ಕೈಗಾರಿಕೆಗಳಿಗೆ ಸೂಚನೆಗಳನ್ನು ನೀಡಿದೆ. 


1967-68ನೇ ಸಾಲಿನ ರಾಜ್ಕ ಯೋಜನೆ ಕುರಿತು 


(ದಿನಾಂಕ 27ನೇ ಜೂನ್‌ 1967, ವಿ.ಪ) 


ಜೆ.ಬಿ. ಮಲ್ಲಾರಾಧರು : ಮಾನ್ಯ ಹಣಕಾಸು ಮತ್ತು ಯೋಜನಾ ಮಂತ್ರಿಗಳು ದಯವಿಟ್ಟು 
ಹೇಳಿಕೆ ನೀಡುವರೆ ? 


ಎ. 1967-68ನೇ ಸಾಲಿನ ರಾಜ್ಯ ಯೋಜನೆಯ ಗಾತ್ರ ಮತ್ತು ಆದ್ಯತಾ ಕ್ರಮಗಳನ್ನು 
ನಿರ್ಧರಿಸಲಾಗಿದೆಯೇ ? 


ಬಿ. ರಾಜ್ಯದ ನಾಲ್ಕನೇ ಪಂಚವಾರ್ಷಿಕ ಯೋಜನೆಗೆ ಕೇಂದ್ರ ಸರ್ಕಾರದ ಅನುಮತಿ 
ದೊರಕಿದೆಯೇ ? ಹಾಗಿದ್ದಲ್ಲಿ ಅನೇಕ ವಲಯಗಳಿಗೆ ಹಣಕಾಸು ಹಂಚಿಕೆ ಯಾವ 
ರೀತಿ ಮಾಡಲಾಗಿದೆ. 


pL 


ಕೇಂದ್ರ ಸರ್ಕಾರದ ನೆರವಿನಲ್ಲಿ ರಾಜ್ಯ ಯೋಜನೆಯ ಹೊರಗಡೆ ಹಣಕಾಸು 
ಸಹಾಯದಿಂದ ಯಾವ ಕ್ರಮಗಳನ್ನು ರಾಜ್ಯದ ಯೋಜನೆಯಡಿಯಲ್ಲಿ ಸೇರಿಸದೆ 
ಕೇಂದ್ರ ಸರ್ಕಾರದ ಆರ್ಥಿಕ ನೆರವನ್ನು ಪಡೆಯಲು ಉದ್ದೇಶಿಸಲಾಗಿದೆ.? 


ಡಿ. 1967 - 68ರ ಮತ್ತು ನಂತರದ ಯೋಜನಾ ಅವಧಿಯಲ್ಲಿ ಆಂತರಿಕ 
ಸಂಪನ್ಮೂಲಗಳನ್ನು ಹೆಚ್ಚಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಲು 
ಉದ್ದೇಶಿಸಲಾಗಿದೆ ? 


ಇ. ಸರ್ಕಾರ ರಾಜ್ಯ ಯೋಜನಾ ಗಾತ್ರವನ್ನು ಕಡಿಮೆ ಮಾಡಲು ತೀವ್ರವಾಗಿ 
ಯೋಚಿಸಲಾಗುತ್ತಿದೆಯೇ ? 


70 ಮಲ್ಲಾರಾಭ್ಯ 


ರಾಮಕೃಷ್ಣ ಹೆಗಡೆ : (ಹಣಕಾಸು ಮತ್ತು ಯೋಜನಾ ಮಂತ್ರಿಗಳು) 


ಎ. 1967-68ರ ವಾರ್ಷಿಕ ಯೋಜನೆಯನ್ನು 62.50 ಕೋಟಿ ರೂಪಾಯಿ ಗಳಿಗೆ 
ಯೋಜಿಸಲಾಗಿದೆ. ಇದು ಹೇಗಾದರೂ ಮದ್ಯಂತರ ಯೋಜನೆಯಾಗಿದ್ದು, ವರ್ಷದ 
ಕೊನೆಗೆ ಹೊಸ ಕೇಂದ್ರ ಸರ್ಕಾರ ಯೋಜನೆಯ ಸಂಪನ್ಮೂಲಗಳ ಕ್ರೋಡೀಕರಣದಲ್ಲಿ 
ಯಾವ ಕ್ರಮಗಳನ್ನು ಕೈಗೊಳುತ್ತದೆ ಎಂಬುದರ ಮೇಲೆ ಪುನರ್‌ 
ವಿಮರ್ಶಿಸಲಾಗುವುದು. 62.50 ಕೋಟಿಗಳ ವಾರ್ಷಿಕ ಯೋಜನೆಯ ವಿವಿಧ 
ಕ್ಷೇತ್ರಗಳ ಹಂಚಿಕೆಯನ್ನು ಈ ಕೆಳಕಂಡಂತೆ ಮಾಡಲಾಗಿದೆ. 


1. ಕೃಷಿ ಉತ್ಪಾದನೆ 

2. ಸಣ್ಣನೀರಾವರಿ, ಮಧ್ಯಮ ಮತ್ತು ಬೃಹೆತ್‌ ನೀರಾವರಿ (ಮುಖ್ಯವಾಗಿ ಮುಂದುವರೆದ 
ಸ್ಥಿತಿಯಲ್ಲಿರುವಂತಹ ಮಧ್ಯಮ ಯೋಜನಾ ನೀರಾವರಿಗಳನ್ನು ಪೂರೈಸುವುದಕ್ಕೆ 

3. ವಿದ್ಯುಚ್ಛಕ್ತಿ 

4. ಕೈಗಾರಿಕೆಗಳು. (ಮುಖ್ಯವಾಗಿ ವಿದ್ಯುಚ್ಛಕ್ತಿಯನ್ನು ಉಪಯೋಗಿಸುವಂತಹವು) 

5. ಗ್ರಾಮೀಣ ಮತ್ತು ನೀರು ಪೂರೈಕೆ. 

ಬಿ. ಹೌದು, 421 ಕೋಟಿ ರೂಪಾಯಿಗಳ ನಾಲ್ಕನೆ ಯೋಜನೆಯನ್ನು ಯೋಜನಾ 
ಆಯೋಗವು ಒಪ್ತಿದ್ದು ಇದರಲ್ಲಿ ಮೊದಲು ಕೇಂದ್ರದಿಂದ ಸಹಾಯವಿರುವಂತಹ 
ಕಾರ್ಯಕ್ರಮಗಳು ಈಗ ರಾಜ್ಯಕ್ಕೆ ವರ್ಗಾವಣೆ ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ 


ಕೇಂದ್ರದ ಪಾಲು ಇದರಲ್ಲಿ ಸೇರಿಲ್ಲ. 421 ಕೋಟಿಗಳ ನಾಲ್ಕನೆ ಯೋಜನೆಯ 
ವಲಯವಾರು ಹಂಚಿಕೆಯನ್ನು ಕಾಲಂ ನಂಬರ್‌ 3 ರಲ್ಲಿ ಹೇಳಿಕೆ ನೀಡಲಾಗಿದೆ. 


pI 


ಕೇಂದ್ರ ಸರ್ಕಾರದಿಂದ ಯೋಜಿತ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಪ್ರತಿಶತ 
ನೂರು ಪ್ರಾಯೋಜಿತವಾಗಿವೆ. ಕೆಲವೊಂದು ಬೇರೆ ಕೇಂದ್ರ ಪ್ರಯೋಜಿತ 
ಕಾರ್ಯಕ್ರಮಗಳಿಗೆ ಯಾವ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಆರ್ಥಿಕ ಸಹಾಯವನ್ನು 
ನೀಡುವುದು 1967ರ ಮಾರ್ಚ್‌ 24 ರಂದು ಶಾಸನ ಸಭೆಯಲ್ಲಿ ಮಂಡಿಸಿರುವಂತೆ 
ಕೇಂದ್ರಪ್ರಾಯೋಜಿತ ಪಟ್ಟಿ ಮತ್ತು ಅವುಗಳನ್ನು ನಮೂನೆಯನ್ನು ಅನುಬಂಧದಲ್ಲಿ 
ಕೊಡಲಾಗಿದೆ. 


ಡಿ) ಮತ್ತುಇ) ಹಣಕಾಸು ಮಂತ್ರಿಗಳ ಅದಿವೇಶನದ ಮಸಾಶನವನ್ನು ಪರಾಮರ್ಶಿಸಿ. 


ಜೆ.ಬಿ. ಮಲ್ಲಾರಾಧರು : ಕಾರ್ಯಕ್ರಮಗಳ ಆದ್ಯತೆಗೆ ಸಂಬಂಧಿಸಿದಂತೆ ತಾವು ಸಣ್ಣ 
ನೀರಾವರಿಗೆ ಮೊದಲ ಆದ್ಯತೆ, ನಂತರ ದೊಡ್ಡ ನೀರಾವರಿಗೆ ಆದ್ಯತೆ ಎಂದಿದ್ದೀರಿ 1964ರ 
ಕಾವೇರಿ ಒಪ್ಪಂದದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು 


ಪ್ರತಿಭಾವಂತ ಸಂಸದೀಯ ಪಟು 71 


ಬಯಸುತ್ತೇನೆ ಮತ್ತು ವಿವಾದಕ್ಕೊಳಗಾಗಿರುವ ಕೃಷ್ಣ ನದಿಯ ನೀರಿನ ಬಳಕೆಯನ್ನು ಕುರಿತು 
ತಿಳಿಯ ಬಯಸುತ್ತೇನೆ. ನಿರ್ದಿಷ್ಟ ಸಮಯದೊಳಗೆ ಪ್ರಸ್ತುತ ವೇಗದಲ್ಲಿ ಹಣ ಹೊಂದಿಸಿದರೆ 
ಎರಡು ಯೋಜನೆಗಳು ಪೂರ್ಣಗೊಳ್ಳಲು ಸಾಧ್ಯವೆ ? 


ವೀರೇಂದ್ರ ಪಾಟೀಲ್‌ : (ಕಾಮಗಾರಿ ಸಚಿವ) ಕಾವೇರಿ ಜಲಾನಯನ ಪ್ರದೇಶ ಮತ್ತು 
ಕೃಷ್ಣ ಜಲಾನಯನ ಪ್ರದೇಶಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಯೋಜನೆಗಳನ್ನು ಪರಿಶೀಲಿಸಿ 
ತಯಾರುಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ. ಎರಡು ಕೆಲಸಗಳಿಗೆ 
ಸಂಬಂಧಿಸಿದಂತೆ ಭಾರಿ ಮತ್ತು ಮಧ್ಯಮ ಅಂದಾಜುಗಳು ತಯಾರಿರುತ್ತವೆ. ಈ ಎಲ್ಲ 
ಕಾಮಗಾರಿಗಳನ್ನು ಜೊತೆ ಜೊತೆಯಾಗಿ ಕೈಗೊಳ್ಳಲು ದುರದೃಷ್ಟವಶಾತ್‌ ರಾಜ್ಯ ಸರ್ಕಾರದ 
ಆರ್ಥಿಕ ಬಲ ಸಮರ್ಥವಾಗಿಲ್ಲ. ನಾವು ಈ ಕಾಮಗಾರಿಗಳನ್ನು ಒಂದಾದ ನಂತರ ಅಂದರೆ 
ಆದ್ಯತೆಯ ಮೇರೆಗೆ ತೆಗೆದುಕೊಳ್ಳಲಾಗಿದೆ. ಸ್ತಾಮಿ ಸರ್ಕಾರದ ಆಸೆ ಏನೆಂದರೆ ಒಪ್ಪಂದದ 
ಅವಧಿಯಾದ 1974 ಮುಗಿಯುವುದರೊಳಗೆ ಮೈಸೂರು ಸರ್ಕಾರ ಮೈಸೂರು ಪಾಲಿನ ನೀರನ್ನು 
ಉಪಯೋಗಿಸಲು ಸಾಧ್ಯವಾಗುವುದೆಂಬ ಆಸೆಯನ್ನು ಹೊಂದಿದೆ. 


ಜೆ.ಬಿ. ಮಲ್ಪಾರಾಧ್ಯರು : ಈ ವಿಷಯವನ್ನು ಕುರಿತು ನಾನು ಮತ್ತೊಮ್ಮೆ ಮಾತನಾಡಲು 
ಅರ್ಧಗಂಟೆ ಕಾಲಾವಕಾಶವನ್ನು ಕೇಳುತ್ತಿದ್ದೇನೆ. ಕೃಷ್ಣ ನದಿಗೆ ಸಂಬಂಧಿಸಿದಂತೆ ಆಂಧ್ರಪ್ರದೇಶವು 
ನಾಗಾರ್ಜುನ ಸಾಗರವನ್ನು ಪೂರ್ತಿಗೊಳಿಸುವ ಭಯ ಇದೆ. ನಿನ್ನೆಯ ಪತ್ರಿಕೆಗಳಲ್ಲಿ ಪ್ರಕಟವಾದಂತೆ 
ಕೇಂದ್ರದ ಮಾನ್ಯ ಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಏನು ಮಾಡುವುದಿಲ್ಲವೆಂದು 
ಭರವಸೆಯನ್ನಿತ್ರಿದ್ದಾರೆ. ನಮ್ಮ ನೆರೆ ಹೊರೆಯವರ ಮನೋಭೀಷ್ಟಗೊತ್ತಿದ್ದು ಕೇವಲ ಗಲಾಟೆ 
ಆಯೋಗದ ಪ್ರಕಾರ ನಿರ್ಧಾರವಾಗಿರುವಂತೆ, ಒಂದು ಟಿ.ಎಂ.ಸಿ. ನೀರನ್ನು ಬಳಸಲು 
ಸಾಧ್ಯವಾಗದಿರುವುದಕ್ಕೆ ಮೈಸೂರು ಸರ್ಕಾರ ಟೀಕೆಯನ್ನು ಎದುರಿಸಬಹುದು. ಆದರೆ ಮತ್ತೆ ಪದೆ 
ಪದೆ ಹೆಚ್ಚಿನ ನೀರಿನ ಪಾಲನ್ನು ಕೇಳುತ್ತಿದ್ದೀರಿ ಇದುವರೆಗೂ ಒಂದು ಹನಿ ನೀರನ್ನು 
ಉಪಯೋಗಿಸಿರುವುದಿಲ್ಲ. ಈ ಸಂಬಂಧವಾಗಿ ಏನು ಹೇಳುತ್ತೀರಿ ? 


ವೀರೇಂದ್ರ ಪಾಟೀಲ್‌ : ಮೈಸೂರು ಸರ್ಕಾರ ಒಂದು ಹನಿ ನೀರನ್ನು ಸಹ 
ಉಪಯೋಗಿಸಿಲ್ಲವೆಂದು ಮಾನ್ಯ ಸದಸ್ಯರು ಯಾವ ರೀತಿಯ ನಿರ್ಣಾಯಕ್ಕೆ ಬಂದರೊ ನನಗೆ 
ಗೊತ್ತಿಲ್ಲ. ವಾಸ್ತವಾಗಿ ಕೃಷ್ಣ ಮೇಲ್ಲಂಡ ಈಗಾಗಲೆ ಸಿದ್ದವಾಗಿದ್ದು ಅಸ್ನಿಭಾರ ಶಿಲೆಯನ್ನು ಹಾಕಲಾಗಿದೆ. 
ಆದರೆ ನಮ್ಮ ಆರ್ಥಿಕ ಸಂಪನೂಲಕ್ಕೆ ಅನುಗುಣವಾಗಿ ಖರ್ಚುಮಾಡಬೇಕಾಗಿದೆ. ಇದನ್ನು 
ಗಮನದಲ್ಲಿಟ್ಟುಕೊಂಡೆ ಸರ್ಕಾರ ಇತ್ತಿಲಿಗೆ ಕೆಲವೊಂದು ನಾಲ್ಕನೇ ಯೋಜನೆ ವೆಚ್ಚಕ್ಕೆ ಸಂಬಂಧಿಸಿದಂತೆ 
ಮರು ಹೊಂದಾಣಿಕೆಯನ್ನು ಮಾಡಲು ಉದ್ದೇಶಿಸಿದೆ. ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ 
ಅವಧಿಯಲ್ಲಿ ದೊಡ್ಡ ಮತ್ತು ಮಧ್ಯಮ ಗಾತ್ರದ ನೀರಾವರಿ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ 
ಸರ್ಕಾರ ಮೂರು ಕೋಟಿ ರೂಪಾಯಿಗಳನ್ನು ತೆಗೆದಿಡಲು ಸರ್ಕಾರ ಇಚ್ಛಿಸಿದ. ಇದು ಸಹ 
ಬೇಕಾಗಿರುವ ಸಂಪನ್ನೂಲಗಳನ್ನು ಕ್ರೋಡಢಿಕರಿಸುವ ನಮ್ಮಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿದೆ. 
ನದಿ ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸದಸ್ಯರಿಗೆ ಸರ್ಕಾರ ಎಲ್ಲಾ 
ಪ್ರಯತ್ನಮಾಡುವುದೆಂಬ ಭರವಸೆ ನೀಡುತ್ತೇನೆ. 


72 ಮಲ್ಲಾರಾಧ್ಯ 


ಜೆ.ಬಿ. ಮಲ್ಲಾರಾಧ್ಯರು : ಚರ್ಚೆಯ ಸಮಯದಲ್ಲಿ ಕಾಮಗಾರಿಯ ಬಗ್ಗೆ ಮಾನ್ಯ 
ಮಂತ್ರಿಗಳು ಆಶ್ವಾಸನೆ ನೀಡಿರುವಂತೆ ಕರ್ನಾಟಕ ಸರ್ಕಾರ ಕೃಷ್ಣ ನದಿಯ ನೀರಿಗೆ ಸಂಬಂಧಿಸಿದಂತೆ 
1050 ಟಿ.ಎಂ.ಸಿ. ಗಿಂತಲೂ ಕಡಿಮೆ ಮೈಸೂರಿನ ಪಾಲು ಎಂದು ಒಪ್ಪುವುದಿಲ್ಲವೆಂದು 
ಭಾವಿಸಿದ್ದೇನೆ. ಈ ರೀತಿಯ ಹಂಚಿಕೆ ಮಾಡದಿದ್ದರೆ ಸರ್ಕಾರ ತನ್ನ ನ್ಯಾಯಬದ್ಧವಾದ ಪಾಲನ್ನು 
ಪಡೆಯಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಆಶ್ಚಾಸನೆ ಎರಡುವರೆ ವರ್ಷಗಳ ಹಿಂದೆ 
ಹೇಳಿದ್ದರು. ಈ ದಿಸೆಯಲ್ಲಿ ಏನಾಗಿದೆ ಎಂದು ಗೊತ್ತಿಲ್ಲ. ನಾಲ್ಕನೇ ಪಂಚವಾರ್ಷಿಕ ಯೋಜನೆಗೆ 
ಸಂಬಂಧಿಸಿದಂತೆ ನಾವು ಈಗ ಹಣ ಹೆಂಚಿಕೆಯನ್ನು ನಿರ್ಧರಿಸುತಿದ್ದೇವೆ. ಪ್ರಸ್ತುತ ವರ್ಷದ 
ಯೋಜನೆಯನ್ನು ನೋಡಿದರೆ 3 ಕೋಟಿ ರೂ.ಗಳ ಹೊಂದಾಣಿಕೆ ಆಗುವುದರ ಬಗ್ಗೆ ನನ್ನ 
ಗಮನಕ್ಕೆ ಬಂದಿಲ್ಲ. 421 ಕೋಟಿ ನಮ್ಮಯೋಜನೆಯಾದರೆ 2 ವರ್ಷಗಳ ಅವಧಿಯಲ್ಲಿ 120 
ಕೋಟಿಗಳಷ್ಟು ಖರ್ಚುಮಾಡಿಲ್ಲ. ಈ ಪ್ರಮಾಣದಲ್ಲಿ ನಮ್ಮ ಯೋಜನೆ 300 ಕೋಟಿಗಳಷ್ಟು 
ಹೆಚ್ಚುವುದಿಲ್ಲವೆಂಬುದು ಮಾನ್ಯ ಮಂತ್ರಿಗಳಿಗೆ ಗೊತ್ತಿರುವ ವಿಷಯವಾಗಿದೆ. 


ಲೋಕಸೇವಾ ಆಯೋಗದ ವ್ಠಾಪ್ತಿ 


ಜೆ.ಬಿ. ಮಲ್ಪಾರಾಧ್ನರು : ಸರ್ಕಾರವು ದಯವಿಟ್ಟು ಹೇಳಿಕೆ ನೀಡುವುದೆ ? 


ಎ. ರಾಜ್ಯ ಸೇವೆಯ ವರ್ಗ-3ರ ಉದ್ಯೋಗಿಗಳ ನೇಮಕಾತಿಯಲ್ಲಿನ ಅಧಿಕಾರವನ್ನು 
ಲೋಕಸೇವಾ ಆಯೋಗದ ವ್ಯಾಪ್ತಿಯಿಂದ ಯಾವ ಸಂದರ್ಭಗಳಲ್ಲಿ ತೆಗೆದು 
ಹಾಕಲಾಯಿತು ? 


ಬಿ. ಈ ಸಂಬಂಧವಾಗಿ ಲೋಕಸೇವಾ ಆಯೋಗದ ಜೊತೆಗೆ ಸಮೂಲೋಚಿಸ 
ಲಾಗಿದೆಯೆ ? 


pI 


ಹೌದಾದರೆ, ಇದಕ್ಕೆ ಅವರು ಒಪ್ಪಿದ್ದಾರೆಯೆ ? 


ಡಿ. ಸರ್ಕಾರದ ಈ ನಿರ್ಧಾರದಿಂದ ಉಂಟಾಗುವ ಗಂಭೀರ ಪರಿಣಾಮಗಳ ಬಗ್ಗೆ 
ಅವರಿಗೆ ಗೊತ್ತಿದೆಯೆ ? 


ಬಿ.ಡಿ. ಜತ್ತಿ (ಮುಖ್ಯಮಂತ್ರಿಗಳು) : 


ಎ. ಆಯೋಗದ ಸಿಬ್ಬಂದಿಯನ್ನು ಹೆಚ್ಚಿಸದೆ ಮತ್ತು ನೇಮಕಗಳನ್ನು ಶೀಘ್ರವಾಗಿ 
ಮಾಡಿಕೊಳ್ಳಲು ಆಯೋಗಕ್ಕೆ ಒತ್ತಡವನ್ನು ಸಾರ್ವಜನಿಕ ಹಿತಾಸಕ್ತಿಯಿಂದ 
ಮಾಡಲಾಗಿದೆ. 


ಬಿ. ಹೌದು, 


pI 


ಆಂಶಿಕವಾಗಿ ಹೌದು, ಕೇವಲ 2ನೇ ದರ್ಜೆಯ ಗುಮಾನಸರು ಮತ್ತು ಅವರ 
ತತ್ಸಮಾನದ ಸ್ಥಾನಗಳಿಗೆ ಮಾತ್ರ. 


ಪತಿಭಾವಂತ ಸಂಸದೀಯ ಪಟು 73 


ಡಿ. ಇಲ್ಲ. ಯಾವುದೇ ರೀತಿಯಾದಂತಹ ಪರಿಣಾಮಗಳಿರುವುದಿಲ್ಲ. 


ಜೆ.ಬಿ. ಮಲ್ಲಾರಾಧರು : ಲೋಕಸೇವಾ ಆಯೋಗವು ತಮಗೆ ಹೆಚ್ಚು ಕೆಲಸವಾಗುತ್ತದೆ. 
ಮತ್ತು ಸಂವಿಧಾನದ ಅಡಿಯಲ್ಲಿ ನಿರ್ದೇಶಿಸಿರುವ ಹಾಗೆ ಕೆಲಸ ಮಾಡಲು ತಮಗೆ 
ಸಮಯವಿಲ್ಲವೆಂದು ಏನಾದರೂ ಈ ರೀತಿ ಸರ್ಕಾರಕ್ಕೆ ಬರವಣಿಗೆಯಲ್ಲಿ ಪಿರ್ಯಾದಿಯನ್ನು 
ಸಲ್ಲಿಸಿದ್ದಾರೆಯೆ ? 


ಬಿ.ಡಿ. ಜತ್ತಿ : ಲೋಕಸೇವಾ ಆಯೋಗವಾಗಲಿ, ಸಾರ್ವಜನಿಕರಾಗಲಿ ಸರ್ಕಾರಕ್ಕೆ 
ಯಾವುದೇ ರೀತಿಯಾದಂತಹ ಫಿರ್ಯಾದಿಯನ್ನು ಸಲ್ಲಿಸಿರುವುದಿಲ್ಲ. ಲೋಕಸೇವಾ ಆಯೋಗದ 
ಕೆಲಸವನ್ನು ಗಮನಿಸಿ ಸರ್ಕಾರವೇ ಈ ನಿರ್ಧಾರಕ್ಕೆ ಬಂದಿದೆ. 


ಜೆ.ಬಿ. ಮಲ್ಲಾರಾಧು : ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಹಂತದಲ್ಲಿ ಲೋಕಸೇವಾ 
ಆಯೋಗದ ಕೆಲಸ ನಿಧಾನವಾಗಿ ಆಗುತ್ತಿದೆ, ತೃಪ್ತಿಕರವಾಗಿ ಆಗುತ್ತಿಲ್ಲ ಎಂಬುದನ್ನು ಈ ಸಭೆಗೆ 


ತಿಳಿಸಿದ್ದಾರೆಯೇ? ಮತ್ತು ಇದಕ್ಕೆ ಪರ್ಯಾಯವಾಗಿ ಯಾವ ಕ್ರಮವನ್ನು ಈ ಸಂಬಂಧವಾಗಿ 
ಅಳವಡಿಸಲಾಗಿದೆ ? 


ಬಿ.ಡಿ. ಜತ್ತಿ : ಇದನ್ನು ತ್ಯಜಿಸುವುದು ಅನಾವಶ್ಯಕವೆಂದು ಭಾವಿಸಿದ್ದೇನೆ. 


ಜೆ.ಬಿ. ಮಲ್ಲಾರಾಧ್ಯರು : ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಬಂಧವಾಗಿ ವಿಶೇಷ 
ಸ್ಥಾನವನ್ನು ಬಯಸುತ್ತಾರೆಯೇ ಎಂಬುದನ್ನು ತಿಳಿಯ ಬಯಸುತ್ತೇನೆ. ನಾನು ಅಧ್ಯಕ್ಷರಿಂದ ರಕ್ಷಣೆಯನ್ನು 
ಬಯಸುತ್ತೇನೆ. ಸಭೆಯಲ್ಲಿ ಮಂಡಿಸಿದ ವರದಿ ಯಾವುದೇ ರೀತಿಯ ಸೂಚೆನೆ ನೀಡುವುದಿಲ್ಲ 
ಸಾರ್ವಜನಿಕರನ್ನು ಪ್ರತಿನಿಧಿಸುವ ಯಾವ ಸಂಘಗಳು ಸರ್ಕಾರಕ್ಕೆ ಪಿರ್ಯಾದೆ ಸಲ್ಲಿಸೀವೆ. 
ಲೋಕಸೇವಾ ಆಯೋಗ ನೇಮಕಾತಿಯಲ್ಲಿ ನಿಧಾನವಾಗಿ ಆಗುತ್ತಿವೆ ಎಂದು ಸರ್ಕಾರಕ್ಕೆ ಏನಾದರೂ 
ವರದಿ ಸಲ್ಲಿಸಿತ್ತೇ ? ಹಾಗಿಲ್ಲದಿದ್ದಲ್ಲಿಯಾವ ಆಧಾರದ ಮೇಲೆ ಸರ್ಕಾರ ನಿರ್ಧಾರಕ್ಕೆ ಬಂದಿತು? 
ಮುಖ್ಯಮಂತ್ರಿಗಳು ಸಬೆಗೆ ಈ ಸಂಬಂಧವಾಗಿ ಮಾಹಿತಿ ನೀಡುವುದು ಅನಾವಶ್ಯಕವೆಂದು 
ಹೇಳಿದ್ದಾರೆ. ಈ ಸಂಬಂಧವಾಗಿ ಅವರು ಯಾವ ರೀತಿ ರಕ್ಷಣೆ ಪಡೆದಿದ್ದಾರೆ ಎನ್ನುವುದನ್ನು 
ತಿಳಿಯ ಬಯಸುತ್ತೇನೆ. 


ಸದಸ್ಮರಿಂದ ವಿಷಯ ಮಂಡನೆ ಬಗ್ಗೆ 


(ದಿನಾಂಕ 10ನೇ ನವೆಂಬರ್‌ 1961, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಮರು : ಸ್ವಾಮಿ ನಾನು ಮಹತ್ವದ ಒಂದೆರೆಡು ವಿಷಯಗಳನ್ನು 
ಮಂಡನೆ ಮಾಡಲಿದ್ದೇನೆ ಸ್ಥಾಮಿ ಈ ಬಾರಿಯ ಕೊನೆಯ ಅಧಿವೇಶನ ಇದು ಆಗಲಿದೆಯೋ 
ಏನೋ ಗೊತ್ತಿಲ್ಲ. ಸಭೆಯ ಈ ಭಾಗದ ಸದಸ್ಯರು ಅನೇಕ ಬಾರಿ ಹಿಂದೆ ಖಾಸಗಿ ಸದಸ್ಯರ 
ಮಸೂದೆ ಅಥವಾ ಅನಧಿಕೃತ ಮಂಡನೆಗಳನ್ನು ಕಾಲ ಕಾಲಕ್ಕೆ ಸರ್ಕಾರ ಸಭೆಯಲ್ಲಿ ಮಂಡಿಸುವುದಕ್ಕೆ 


74 ಮಲ್ಲಾರಾಧ್ಯ 


ಅವಕಾಶ ಕೊಡದೆ ತಡೆ ಹಿಡಿದಿರುವುದು ತಮಗೆ ಗೊತ್ತಿದೆ. ನಾನು ವೈಯಕಿಕವಾಗಿ ಒಂದು 
ಅಥವಾ ಎರಡು ವಿಷಯಗಳನ್ನು ಕುರಿತು ನಿರ್ಣಯ ಮಂಡಿಸಿದ್ದೆ. ಒಂದು ಕೋಲಾರ 
ಚಿನ್ನದಗಣಿಯನ್ನು ಕೇಂದ್ರ ಸರ್ಕಾರಕ್ಕೆ ವಹಿಸಲು ಉದ್ದೇಶಿಸಿರುವ ಕ್ರಮವನ್ನು ಕುರಿತು ಮತ್ತು 
ಇನ್ನೊಂದು ಡಾ।। ನಾಗನಗೌಡ ಸಮಿತಿಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶವನ್ನು ಕುರಿತು 
ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಕುರಿತು ಚರ್ಚಿಸಲು ಅನುವು ಮಾಡಿಕೊಟ್ಟಿಲ್ಲ. ಉದಾಹರಣೆಗೆ 
ವಿದ್ಯುಚ್ಛಕ್ತಿ ಮಂಡಳಿ ವರದಿ, ಸಾರ್ವಜನಿಕ ಲೆಕ್ಕ ಸಮಿತಿ ವರದಿ ಇವುಗಳನ್ನು ಚರ್ಚಿಸಲು 
ಅವಕಾಶ ಮಾಡಿಕೊಟ್ಟಿಲ್ಲ. ದುರದೃಷ್ಟವಶಾತ್‌ ಕಳೆದ ಐದು ವರ್ಷಗಳಿಂದ ಸಾರ್ವಜನಿಕ ಲೆಕ್ಕ 
ಸಮಿತಿಯ ವರದಿಗಳನ್ನು ಸಭೆಯಲ್ಲಿ ಚರ್ಚಿಸಿಲ್ಲಾ. ಶಾಸಕರಾಗಿ ಆಡಳಿತ ದೃಷ್ಟಿಯಿಂದ ನಮಗೆ 
ಅತ್ಯಂತ ಪವಿತ್ರವಾದಂತಹ ಕರ್ತವ್ಯವಿದೆ. ಆಡಳಿತ ಪಕ್ಷವು ಸಾರ್ವಜನಿಕ ಲೆಕ್ಕ ಪತ್ರ ವರದಿಯ 
ಕುರಿತು ನಮ್ಮ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಇದೆ ರೀತಿ 
ಇನ್ನೂ ಅನೇಕ ವಿಷಯಗಳನ್ನು ಚರ್ಚಿ ಮಾಡಲು ಅವಕಾಶ ನೀಡಿಲ್ಲ. ಪ್ರಸ್ತುತ ಸಭೆಯ ವ್ಯವಹಾರಕ್ಕೆ 
ಸಂಬಂಧಿಸಿದಂತೆ ವೇಳೆಯನ್ನು ನಿಗದಿ ಪಡಿಸಿರುವುದನ್ನು ನೋಡಿದರೆ ನನಗೆ ಖಚಿತವಾಗಿ 
ಗೊತ್ತು, ಒಂದನ್ನು ಸಹ ಚರ್ಚಿಗೆ ತೆಗೆದುಕೊಳ್ಳಲು ಆಗುವುದಿಲ್ಲ. ಸ್ವಾಮಿ ಸರ್ಕಾರೇತರ 
ನಿರ್ಣಯವನ್ನು ಮಂಡಿಸುವ ನಮ್ಮ ಹಕ್ಕು ನಿರಾಕರಣೆ ಬಗ್ಗೆ ನಾವು ತುಂಬಾ ಸೂಕ್ಷ್ಮವಾಗಿ 
ಪ್ರತಿಕ್ರಿಯಿಸುತ್ತಿದ್ದೇವೆ. ಸರ್ಕಾರೇತರ ವ್ಯವಹಾರ ಸರ್ಕಾರದ ವ್ಯವಹಾರಕ್ಕೆ ಸಮಾನವಾಗಿರುವುದಿಲ್ಲ 
ಎಂಬ ನಿಲುವನ್ನು ತೆಗೆದುಕೊಂಡರೆ ಅದು ತಪ್ಪ. ವಿರೋಧ ಪಕ್ಷದ ಬಗ್ಗೆ ಇಂಥಹ ನಿಲುವು 
ತೆಗೆದುಕೊಳ್ಳುವುದನ್ನು ನಾನು ನಿರೀಕ್ಷಿಸಿರುವುದಿಲ್ಲ. ಖಾಸಗಿ ನಿರ್ಣಯಗಳು ವಿರೋಧ 
ಪಕ್ಷದಿಂದಾಗಲಿ, ಆಡಳಿತ ಪಕ್ಷದಿಂದಾಗಲಿ ಬರಬಹುದು. 


ರಾಜ್ಯದ ಆದಾಯಕ್ಕೆ ಸಂಬಂಧಿಸಿದ ಅಂಕಿ ಅಂಶ 


(ದಿನಾಂಕ 30ನೇ ಜೂನ್‌, 1967, ವಿ.ಪು 


ಜೆ.ಬಿ. ಮಲ್ಲಾರಾಧ್ಯರು : ಹಣಕಾಸು ಮತ್ತು ಯೋಜನಾ ಸಚಿವರು ದಯವಿಟ್ಟು 
ಉತ್ತರಿಸುವರೆ ? 


ಎ. ಅಂಕಿ ಅಂಶಗಳ ಇಲಾಖೆ ಈ ಕೆಳಗಿನ ವಿಷಯಗಳನ್ನು ಕುರಿತು ಇತ್ತೀಚಿನ 
ಸಂಗತಿಗಳನ್ನು ಮತ್ತು ಮಾಹಿತಿಯನ್ನು ಸಂಗ್ರಹಿಸಿದೆಯೆ ? 


) ಒಟ್ಟು ರಾಷ್ಟ್ರೀಯ ಆದಾಯ 
1) ರಾಜ್ಯದ ತಲಾದಾಯ 
i) ತಲೆಗಂದಾಯ 


iy) ಖಾಸಗಿ ಮತ್ತು ಸರ್ಕಾರಿ ಕೈಗಾರಿಕೆ ಉತ್ಪನ್ನದ ವಿವರಗಳು 


ಪುತಿಭಾವಂತ ಸಂಸದೀಯ ಹಟು 75 


20-7 


೪) ರಾಜ್ಯದಲ್ಲಿ ನಿರುದ್ಯೋಗದ ಪ್ರಮಾಣ 
ಎ) ಸಾಮಾನ್ಯ ನಿರುದ್ಯೋಗ ಬಿ) ಸುಶಿಕ್ಷಿತನಿರುದ್ಕೋಗ 
v) ಕೃಷಿ ಉತ್ಪಾದನೆ 


ಬ) ಮೈಸೂರು ರಾಜ್ಯದ ಜನರ ಜೀವನ ಮಟ್ಟದ ಮೇಲೆ ಮೂರು ಪಂಚಿವಾರ್ಷಿಕ 
ಯೋಜನೆಗಳ ಪ್ರಭಾವ. 


vi) ಕೈಗಾರಿಕಾ ಕಾಯ್ದೆಯ ಅಡಿಯಲ್ಲಿ ಬರುವ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ 
ಕಾರ್ಮಿಕರ ಪ್ರಮಾಣ 


೫) ಒಟ್ಟು ಬಂಡವಾಳ ಹೂಡಿಕೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ಖಾಸಗಿ 
ವಲಯದಲ್ಲಿ ಬೃಹತ್‌ ಮತ್ತು ಮಧ್ಯಮ ಹಾಗೂ ಸಣ್ಣ ಕೈಗಾರಿಕೆಗಳು. 


ಬಿ. ಅಂಕಿ ಅಂಶಗಳು ಪ್ರಕಟವಾಗಿವೆಯೆ ? ಆಗಿದ್ದಲ್ಲಿ ಯಾವುದೇ ಒಂದು ನಿರ್ದಿಷ್ಟ 
ಅವಧಿಯಲ್ಲಿ ಎಷ್ಟು ಬಾರಿ ಪ್ರಕಟವಾಗಿವೆ ? 


ಸಿ. ಅವುಗಳು ಸಾರ್ವಜನಿಕರಿಗೆ ಲಭ್ಯವಿರುವವೇ ? 
ರಾಮಕೃಷ್ಣ ಹೆಗಡೆ (ಯೋಜನೆ ಮತ್ತು ಹಣಕಾಸು ಸಚಿವರು) : 
ಎ. ಇಲ್ಲ, ಕೇವಲ ರಾಜ್ಯದ ಆದಾಯವನ್ನು ಮಾತ್ರ ಕ್ರೋಡಿಕರಿಸಲಾಗುತ್ತದೆ. 

) ಹೌದು 

೫) ಹೌದು 

ij) ಹೌದು, ಕೆಲವು ವಸ್ತುಗಳಿಗೆ ಮಾತ್ರ 

iN) ಎ) ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ 

ಬ್ರ) ಇಲ್ಲ 


೪) ಹೌದು 
vw) ಇಲ್ಲ 


vi) ಹೌದು 
vii) ಹೌದು, ಬೃಹತ್‌ ಸಾರ್ವಜನಿಕ ಉದ್ದಿಮೆಗಳನ್ನು ಕುರಿತು 


ಬಿ) ಮತ್ತು ಸಿ) ರಾಷ್ಟ್ರೀಯ ಮತ್ತು ರಾಜ್ಯದ ಆದಾಯ ಇವುಗಳನ್ನು ಅಂಕಿ ಅಂಶಗಳ 
ವಾರ್ಷಿಕ ಪಕ್ಷಿನೋಟದಲ್ಲಿ ಪ್ರಕಟಿಸಿದ್ದು, ಸಾರ್ವಜನಿಕರ ಕೋರಿಕೆಯ ಮೇರೆಗೆ 
ಲಭ್ಯವಿದೆ. 


16 


i) 


i) 


iv) 


v) 


v) 


Per capita Income of the state. 


Yes; figures are published in the statistical Outline (Annual) 
and other adhoc pamphlets which are available to the public. 


Per capita taxation : 


Yes; Published in the "Annual Picture of Mysore Budget”. 
Available to the public. 


Details of Industrial Statistical Outline (Annual). Monthly 
figures are published in the Quarterly Bulletin of Statistics. 
These are available to the public. 


Extent of unemployment in the State : a) General b) 
Educated unemployed. 


This is proposed to be issued in the form of reports for a) 
only in the Quarterly Bulletin of Statistics, which is available 
tothe public. 


Agricultural Production : 


Crop Estimate figures are published in the Quarterly Bulletin of 
Statistics. ‘The Annual production figures are published in the Annual 
Season and Crop Report are reproduced in the Statistical Outline 
and Statistical Abstract. These are available to the public. 


vi) 


vil) 


ix) 


Impact of the three Five Year Plans of the State on the 
Standard of living of the people of Mysore - Not published. 


Industrial labour employed in factories coming within the 
purview of the factories Act. 


Published in "Statistical Outline” which is annual and is 
available to the public. 


Total investment of capital in public sector undertaking, in 
the private sector undertaking Industries, Major, Minor and 
Small Scale. 


ಪುತಿಬಾವಂತ ಸಂಸದೀಯ ಪಟು 77 


A Publication entitled "Public Sector Undertakings" has been 
published up to 1960-61. This available to the public. 


ಜೆ.ಬಿ.ಮಲ್ಲಾರಾಧ್ಯ $ 


) ಗೆ ಸಂಬಂಧಿಸಿದಂತೆ ನಂತರ ಏನಾದರೂ ಪ್ರಕಟಣೆಗಳು ಬಿಡುಗಡೆಯಾಗಿವೆಯೇ 
ಎಂಬುದನ್ನು ತಿಳಿಯಬಯಸುತ್ತೇನೆ. 


ರಾಮಕೃಷ್ಣ ಹೆಗಡೆ : ನಂತರದ ಸಂಚಿಕೆಗಳು ತಯಾರಿಹಂತದಲ್ಲಿವೆ. ಶೀಪ್ರದಲ್ಲಿಯೆ 
ಅವುಗಳನ್ನು ಪ್ರಕಟಿಸಲಾಗುವುದು. 

ಜೆ.ಬಿ. ಮಲ್ಲಾರಾಧರು : ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಬಗ್ಗೆ ಏಕೆ ಮೈಸೂರು ರಾಜ್ಯಕ್ಕೆ 
ಸಂಬಂಧಿಸಿದಂತೆ ಅಂಕಿ ಅಂಶಗಳನ್ನು ಕ್ರೋಢಿಕರಿಸಿಲ್ಲ. 


ರಾಮಕೃಷ್ಣ ಹೆಗಡೆ : ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಅಂಕಿ ಅಂಶಗಳನ್ನು ತಯಾರು 
ಮಾಡಲಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಒಂದು ಸಮಸ್ಯೆ ಇದೆ. ಇದನ್ನು ನಾವು ಕೇಂದ್ರ ಅಂಕಿ 
ಅಂಶಗಳ ಸಯೋಗದಿಂದ ಮಾಡಬೇಕಾಗಿರುವುದರಿಂದ ಸ್ವಲ್ಪ ಮಟ್ಟಿನ ವಿಳಂಬವಾಗುತ್ತದೆ. 


ಜೆ.ಬಿ. ಮಲ್ಲರಾಧರು : ಇತ್ತೀಚಿನ ವರ್ಷಕ್ಕೆ ಸಂಬಂಧಿಸಿದಂತೆ ತಲಾ ಆದಾಯ ಆಂಕಿ 
ಅಂಶಗಳು ಲಭ್ಯವಿದೆಯೆ 7 


ರಾಮಕೃಷ್ಣ ಹೆಗಡೆ : ಇತ್ತೀಚಿನ ಅಂಕಿ ಅಂಶಗಳನ್ನು ಅಂದರೆ 1962-63ನೇ ವರ್ಷಕ್ಕೆ 
ತಲಾದಾಯ 309 ರೂ 39 ಪೈಸೆ. 


ಜೆ.ಬಿ. ಮಲ್ಲಾರಾಧರು : ಏಕೆ Per Capita Taxation ವಿವರಗಳನ್ನು ಪುಸ್ತಕದಲ್ಲಿ 
ಲಭ್ಯವಿರುವುದಿಲ್ಲ ಮತ್ತು ಯಾವ ಅವಧಿಗೆ ಸಂಬಂಧಿಸಿದಂತೆ Capita Taxation ®ೆ 
ಸಂಬಂಧಿಸಿದೆ. 


ರಾಮಕೃಷ್ಣ ಹೆಗಡೆ : Per Capita Taxation ಗೆ ಸಂಬಂಧಿಸಿದಂತೆ ವಿವರಗಳು 
ಹಣಕಾಸು ಇಲಾಖೆ ಪ್ರಕಟಿಸಿದ ಮೈಸೂರು 1966-67ನೇ ಆಯ-ವ್ಯಯದ ಚಿತ್ರಣವನ್ನು 
ಪ್ರಕಟಣೆಯಲ್ಲಿ ಕೊಡಲಾಗಿದೆ. 1966-67ನೇ ಸಾಲಿಗೆ Per Capita Taxation 27.63 
ರಿಸರ್ವ ಬ್ಯಾಂಕ್‌ನಿಂದ ಓವರ್‌ ಡ್ರಾಫ್ಟ್‌ 
(ದನಾಂಕ 30ನೇ ಜೂನ್‌ 1967, ವಿ.ಪು 
ಜೆ.ಬಿ. ಮಲ್ಲಾರಾಧ್ಯ: 


ಎ) ರಿಸರ್ವ್‌ ಬ್ಯಾಂಕಿನಿಂದ ೦೪erdraft ಪಡೆಯುವ ಬಗ್ಗೆ ಮೈಸೂರು ರಾಜ್ಯಕ್ಕೆ 
ಕೇಂದ್ರ ಸರ್ಕಾರದಿಂದ ಏನಾದರೂ ನಿರ್ದೇಶನಗಳು ಬಂದಿವೆಯೆ? 


18 ಮಲ್ಲಾರಾಧ್ಯ 


ಬಿ) ರಾಜ್ಯ ಸರ್ಕಾರ ೦೪rd! ಪಡೆಯಲು ಏನಾದರೂ ಆರ್ಥಿಕ ಮಿತಿಯನ್ನು 
ಹಾಕಿಕೊಂಡಿದೆಯೆ? 


ಸಿ) ಮಾರ್ಚ್‌ 10.1967ರ ತನಕ ಎಷ್ಟು Overdraft ಪಡೆದಿದೆ. 


ರಾಮಕೃಷ್ಣ ಹೆಗಡೆ : (ಹಣಕಾಸು ಮತ್ತು ಯೋಜನಾ ಸಚಿವರು) : 


ಎ. ಹೌದು 

ಬಿ. ಸಾಮಾನ್ಯ ಮುಂಗಡ (120 ಲಕ್ಷಗಳು) 
Secured wags and 
Means Advance 275 ಲಕ್ಷಗಳು 


ಒಟ್ಟು 395 ಲಕ್ಷಗಳು 
A) Over draft, 341.48 ಲಕ್ಷಗಳು ಮತ್ತು Means Advanced 395 ಲಕ್ಷೆಗಳು 


ಜೆ.ಬಿ. ಮಲ್ಲಾರಾಧರು : 395 ಲಕ್ಷಗಳ ಮುಂಗಡ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ 
ನೀಡುವ ಮುಂಗಡದ ಗರಿಷ್ಠಮಿತಿಗೆ. 


ರಾಮಕೃಷ್ಣ ಹೆಗಡೆ : 120 ಲಕ್ಷ ಗರಿಷ್ಠ ಮಿಶಿಯಾಗಿದ್ದು ಇದರ ಜೊತೆಗೆ 275 ಲಕ್ಷಗಳ 
ಮುಂಗಡವನ್ನು ನಮ್ಮಠೇವಣಿಗಳ ಮೇಲೆ ರಿಸರ್ವ್‌ಬ್ಯಾಂಕ್‌ ನೀಡುತ್ತದೆ. ಠೇವಣಿಗಳ ಮೇಲೆ 
ಮುಂಗಡ ನೀಡುವಲ್ಲಿ ಯಾವುದೇ ನಿರ್ದಿಷ್ಟ ಮಿತಿ ಇರುವುದಿಲ್ಲವೆಂಬುದು ನನ್ನ ಅನಿಸಿಕೆ. 


ಜೆ.ಬಿ. ಮಲ್ಲಾರಾಧು : ಕೇಂದ್ರ ಸರ್ಕಾರವು ಈ ಸಂಬಂಧವಾಗಿ ನೀಡಿರುವ ನಿರ್ದೇಶನಗಳ 
ಸ್ವರೂಪವೇನು ? 


ರಾಮಕೃಷ್ಣ ಹೆಗಡೆ : ಕೇಂದ್ರ ಸರ್ಕಾರವು ಅಂತಹ ಯಾವ ನಿರ್ದೇಶನವನ್ನು ನೀಡುವುದಿಲ್ಲ. 


ಜೆ.ಬಿ. ಮಲ್ಲಾರಾಧರು : ಆದರೆ ಉಪ ಪ್ರಶ್ನೆ "ಎ ಸಂಬಂಧಿಸಿದಂತೆ ನೀವು ಹೌದು 
ಎಂದು ಉತ್ತರ ನೀಡಿದ್ದೀರಿ. 


ರಾಮಕೃಷ್ಣಹೆಗಡೆ : ಏಕೆಂದರೆ ಗೌರವಾನ್ದಿತ ಸದಸ್ಯರು ಆ ರೀತಿ ಅಭಿವ್ಯಕ್ತಿಸಿರುವುದರಿಂದ, 
ಇದು ನಿರ್ದೇಶನದ ಸ್ವರೂಪದಲ್ಲಿರುವುದಿಲ್ಲ, ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳನ್ನು ತಮ್ಮ 
ಎಲ್ಲಾ O೪er dೆr೩!ಗಳನ್ನು ತಿರುವಳಿ ಮಾಡುವಂತೆ ಒತ್ತಾಯಿಸುತ್ತಾ ಬಂದಿದೆ. ಏಕೆಂದರೆ 
Over draft ನಿಂದ ಹಣಕಾಸು ಕೊರತೆ ಉಂಟಾಗುತ್ತದೆ. ಹಣಕಾಸು ಕೊರತೆಯಿಂದ ಹಣದುಬ್ಬರ 
ಉಂಟಾಗುತ್ತದೆ. 


ಪ್ರತಿಭಾವಂತ ಸಂಸದೀಯ ಪಟು 79 


1967-68ನೇ ಸಾಲಿನ ಅಂದಾಜು ಆಯವ್ಯಯದ ಮೇಲಿನ 
ಸಾಮಾನ್ಮ ಚರ್ಚಿ 


(ದಿನಾಂಕ 30ನೇ ಜೂನ್‌ 1967., ವಿ.ಪು 


ಜೆ.ಬಿ. ಮಲ್ಲಾರಾಧ್ಯರು : ಮಾನ್ಯ ಹಣಕಾಸು ಮಂತ್ರಿಗಳು ಪ್ರಸ್ತುತ ಅಧಿವೇಶನದ 
ಪ್ರಾರಂಭದ ದಿನದಂದು ತಮ್ಮ ಹೆಚ್ಚುವರಿ ಹೇಳಿಕೆಯನ್ನು ನೀಡಿದ್ದಾರೆ. ಸ್ಥಾಮಿ ವಾನು ಏನನ್ನು 
ನಿರೀಕ್ಷಿಸಿದ್ದೆ ಎಂದರೆ ಮಾನ್ಯ ಹಣಕಾಸು ಸಚಿವರು ಒಂದು ತಿಂಗಳು ಕಳೆದ ನಂತರವಾದರೂ 
ಒಂದು ಮುಖ್ಯವಾದಂತಹ ಹೇಳಿಕೆಯನ್ನು ನೀಡುತ್ತಾರೆಂದು ನಿರೀಕ್ಷಿದ್ದೆ, ಅದೇನೆಂದರೆ 
ಭೂಕಂದಾಯವನ್ನು ಮಾಡುವುದರ ಬಗ್ಗೆ ಅವರು ಸಂಭೋದಿಸುತ್ತಾರೆಂದು ನಿರೀಕ್ಷಿಸಿದ್ದೆ ಮತ್ತು 
ಇದು ಯಾವ ಸ್ವರೂಪದಲ್ಲಿ ಯಾವ ಪ್ರಮಾಣದಲ್ಲಿ ನೀಡಲ್ಲಟ್ಟಿರುತ್ತದೆ ಎನ್ನುವುದನ್ನು ಕುರಿತು 
ಬೇರೆ ಬೇರೆ ಮೂಲಗಳಿಂದ ಅನಗತ್ಯವಾದ ಟೇಕೆಗಳು ಇದರಿಂದ ಬರಲು ಆರಂಭವಾಗಿವೆ. 
ಸರ್ಕಾರ ಇದರ ಬಗ್ಗೆ ಏಕೆ ನಿರ್ಧಾರ ತೆಗೆದುಕೊಂಡಿಲ್ಲ ಎನ್ನುವುದು ನನಗೆ ಗೊತ್ತಿಲ್ಲ. 
ಭೂಕೆಂದಾಯವನ್ನು ಮನ್ನಾ ಮಾಡುವ ಬಗ್ಗೆ ಅದರ ಅಗತೃತೆ ಕುರಿತು ಅದರ ಸಾಂದರ್ಭಿಕ 
ಕುರಿತು, ಅದರ ಉಪಯುಕ್ತತೆ ಕುರಿತು ವೈರುಧ್ಯಗಳಿಂದ ಕೂಡಿದ ಅಭಿಪ್ರಾಯಗಳು ವ್ಯಕ್ಷವಾಗುತ್ತಲಿವೆ. 
ನನ್ನ ವಿಚಾರ ಏನೆಂದರೆ ಸರ್ಕಾರ ಇದರ ಬಗ್ಗೆ ನಿರ್ದಿಷ್ಟವಾದಂತಹ ಒಂದು ಹೇಳಿಕೆಯನ್ನು 
ನೀಡಿದ್ದು ಮಂತ್ರಿಮಂಡಲದ ಸದಸ್ಯರು ಸಹ ಹೇಳಿಕೆಯನ್ನು ನೀಡಿದ್ದು ಅವರು ಅಗತ್ಯವಾಗಿ ಈ 
ಕಾರ್ಯಕ್ರಮವನ್ನು ಅನಷ್ಠಾನಗೊಳಿಸಬೇಕು. ಇದು ಏನು ಪರಿಣಾಮಗಳನ್ನು ಉಂಟುಮಾಡಬಲ್ಲದು 
ಎಂಬುದು ಬೇರೆ ವಿಷಯ. ಬೇರೆ ಯಾರು ಇದನ್ನು ಸರ್ಕಾರ ಹೊಸ ಲೇವಿಯನ್ನು ಬೇರೆ 
ರೂಪದಲ್ಲಿ ತರಲಿ ಅಥವಾ ಇಲ್ಲದಿರಲಿ ಎಂಬುದರ ಬಗ್ಗೆ ಜೊತೆಗೂಡಿಸುವುದನ್ನು ನಾನು 
ಇಷ್ಟಪಡುವುದಿಲ್ಲ. ಇದರ ಬಗ್ಗೆ ವಿವಿಧ ಅಂಶಗಳ ಕುರಿತು ನಾನು ರಾಜ್ಯಪಾಲರ ಭಾಷಣ 
ಮತ್ತು ಆಯವ್ಯಯ ಭಾಷಣದಲ್ಲಿ ಸಂಬಂಧಿಸಿದಂತೆ ಮಾತನಾಡಿದ್ದೇನೆ. ಸರ್ಕಾರ 
ಯಾವುದಾದರೊಂದು ಖಚಿತ ನಿರ್ಣಯವನ್ನು ಕೈಗೊಳ್ಳಬೇಕೆಂಬುದನ್ನು ಬಯಸುತ್ತೇನೆ. ಸಭೆಯಲ್ಲಿ 
ನನ್ನ ಸಹ ಸದಸ್ಯರು ಹೇಳಿರುವ ಮಾತಿನಲ್ಲಿ ಅರ್ಥವಿದೆ. ತಾಲ್ಲೂಕು ಮಂಡಳಿ ಮತ್ತು ಗ್ರಾಮ 
ಪಂಚಾಯ್ತಿಗಳು ತಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸಲು ಸರ್ಕಾರ ಯಾವ ರೀತಿ ಪರಿಹಾರವನ್ನು 
ನೀಡುತ್ತದೆಂಬುದನ್ನು ಗಮನಿಸಬೇಕು. ಕೇವಲ ಶೇ 60 ರಷ್ಟು ಅಥವಾ 80 ರಷ್ಟು ಭೂ ಕಂದಾಯವನ್ನು 
ಅಭಿವೃದ್ಧಿ ಕಾರ್ಯಗಳಿಗೆ ನಿಯೋಜಿಸಿದರೆ ಸಾಲದು, ಸರ್ಕಾರ ಬೇರೆ ಸಂಪನ್ನೂಲಗಳ ಮೂಲಕ 
ನಿಜವಾಗಿಯೂ ಅಭಿವೃದ್ದಿ ಕಾರ್ಯಗಳಿಗೆ ಹೆಚ್ಚನ ಸಹಾಯ ಧನವನ್ನು ನೀಡಬೇಕು. ಪಾನ 
ವಿರೋಧಕ್ಕೆ ಸಂಬಂಧಿಸಿದಂತೆ ಹಣಕಾಸು ಮಂತ್ರಿಗಳು ಅವರ ಆಯ-ವ್ಯಯದ ಭಾಷಣದಲ್ಲಿ 
ಪಾನ ನಿರೋಧವನ್ನು ಸಡಿಲಿಸುವುದರ ಮೂಲಕ ನಾಲ್ಕೂವರೆ ಕೋಟಿ ರೂಪಾಯಿಗಳನ್ನು 
ಹೊಂದಿಸಿರುವ ಸಾಧನೆ ತಮ್ಮದು ಎಂದಿದ್ದಾರೆ. ಈ ವಿಷಯವು ಸಹ ಏಕೆ 
ನೆನೆಗುದಿಯಲ್ಲಿಟ್ಟಿರುವುದೆಂದು ನನಗೆ ಅರ್ಥವಾಗುವುದಿಲ್ಲ. ಈ ವಿಷಯಗಳನ್ನು ಬಹಳ 
ದಿವಸಗಳವರೆಗೆ ಎಳೆಯಬಾರದು. ಮೂರು ತಿಂಗಳ ಹಿಂದೆ ಕೆಲವು ಜನ ಭೂಕಂದಾಯದ 


80 ಮಲ್ಲಾರಾಧ್ಯ 


ಮನ್ನಾ ಒಂದು ಚುನಾವಣೆಯ ತಂತ್ರ ಎಂದು ಕರೆದಿದ್ದಾರೆ ಮುಖ್ಯವಾದ ಅಂಶವೇನೆಂದರೆ 
ಸರ್ಕಾರ ಹಿಂಜರಿಕೆಯ ಸ್ವಭಾವವಳ್ಳದ್ದು ಮತ್ತು ಖಚಿತವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು 
ಸಮರ್ಥವಿಲ್ಲದ್ದು ಎನ್ನುವ ಟೀಕೆಗೆ ಒಳಗಾಗಬಾರದು. ಈ ಹಿನ್ನಲೆಯಲ್ಲಿ ಮಾನ್ಯ ಮಂತ್ರಿಗಳಿಂದ 
ಆಯ - ವ್ಯಯಕ್ಕೆ ಸಂಬಂಧಿಸಿದಂತೆ ಉತ್ತರ ಕೊಡುವ ಸಂದರ್ಭದಲ್ಲಿ ಸರ್ಕಾರ ತೆಗೆದುಕೊಳ್ಳುವ 
ಖಚಿತ ನಿರ್ಣಯಗಳನ್ನು ಭೂಕಂದಾಯ ಮತ್ತು ಪಾನ ನಿರೋಧದ ಬಗ್ಗೆ ಸರಿಯಾಗಿ ಸೂಚಿಸಬೇಕು. 
ಸ್ವಾಮಿ, ಇತ್ತೀಚಿಗೆ ಸರ್ಕಾರ ನೀರಿನ ಕಂದಾಯ ಮತ್ತು ಅಭಿವೃದ್ಧಿ ಲೇವಿ ಪುನರ್ವಿಮರ್ಶಿತ 
ದರಗಳನ್ನು ನಿರ್ದಿಷ್ಟಪಡಿಸಿದೆ. ಮಾನ್ಯ ಮಂತ್ರಿಗಳು ಈ ಪ್ರಸ್ತಾವನೆಯಿಂದ ಯಾವ ಮಟ್ಟದ 
ಆರ್ಥಿಕ ಪರಿಣಾಮಗಳು ಉಂಟಾಗುತ್ತವೆಂಬುದನ್ನು ಈ ಸಭೆಗೆ ತಿಳಿಸುವರೆ ? ಸರ್ಕಾರ ಈ 
ನಿರ್ಣಯವನ್ನು ತೆಗೆದುಕೊಳ್ಳುವಾಗ ರಾಜಕೀಯ ಒತ್ತಡಕ್ಕೆ ಮಣಿದಿದೆ ಎಂದು ನನ್ನ ಅನಿಸಿಕೆ. 


ಸ್ವಾಮಿ, ನಮ್ಮ ರಾಜ್ಯದ ನೀರಾವರಿ ಅನುಕೂಲಗಳನ್ನು ಉಪಯೋಗಿಸುವುದರ ಬಗ್ಗೆ 
ನಮ್ಮ ರಾಜ್ಯದ ಭವಿಷ್ಯ ಯಾವ ರೀತಿ ಖಚಿತವಾಗಿ ರೂಪಗೊಳ್ಳುತ್ತದೆಂಬುದರ ಬಗ್ಗೆ ನನಗೆ 
ಅನುಮಾನವಿದೆ. 8 ಮಿಲಿಯನ್‌ ಎಕರೆಗಿಂತ ಹೆಚ್ಚಾಗಿ ನೀರಾವರಿಯ ಸೌಕರ್ಯಕ್ಕೊಳಪಡಿಸುವ 
ಸಾಮರ್ಥ್ಯವನ್ನು ನಾನು ಗುರುತಿಸುತ್ತೇನೆ. ಇದಕ್ಕೆ ವಿರುದ್ಧವಾಗಿ ನಾವು ಕೇವಲ ಪ್ರಸ್ತುತ 2.1 
ಮಿಲಿಯನ್‌ ಎಕರೆಗಳನ್ನು ನೀರಾವರಿಗೊಳಿಸಿದ್ದೇವೆ. ನೀರಾವರಿಯ ಆಶ್ರಯದಲ್ಲಿ ಮೈಸೂರಿನಲ್ಲಿ 
ಉಳುಮೆ ಮಾಡುತ್ತಿರುವ ಭೂಮಿಯ ಪ್ರಮಾಣ ಕೇವಲ ಶೇ. 7 ರಷ್ಟಿದೆ. ಇದು ಅಖಿಲ 
ಭಾರತ ಮಟ್ಟವಾದ ಶೇ. 26ಕ್ಕಿಂತ ಅತಿ ಕಡಿಮೆ ಇದೆ. ಆಂದ್ರ ಮತ್ತು ಮದ್ರಾಸ್‌ ಅಖಿಲ 
ಭಾರತದ ಸರಾಸರಿಗೆ ಅತಿ ಹೆಚ್ಚು ಹತ್ತಿರವಾಗಿವೆ. ನಾವು ಬಹಳ ಆಶಾದಾಯಕವಾದಂತಹ 
ಕಾರ್ಯಕ್ರಮಗಳನ್ನು ಹೊಂದಿದ್ದೇವೆ. ನಾವು ಮಲಪ್ರಭಾ, ಘಟಪ್ರಭಾ, ಭೀಮಾ, ತುಂಗಭದ್ರಾ 
ಎಡದಂಡೆ ಮುಂತಾದ ಯೋಜನೆಗಳಿಗೆ 564 ಟಿ.ಎಂ.ಸಿ. ಅಡಿ ಒಟ್ಟು ಅವಶ್ಯಕತೆ ಇದೆ. ಆದರೆ 
ಪ್ರಸ್ತುತ ಪರಿಸ್ಲಿತಿಯೇನು ? ಗುಲಾಟೆ ಆಯೋಗದ ಶಿಫಾರಸ್ಸಿನ ಪ್ರಕಾರ ಭಾರತ ಸರ್ಕಾರ ನಮಗೆ 
60 ಟಿ.ಎಂ.ಸಿ. ಅಡಿ ಒದಗಿಸೆಲಾಗಿದೆ. ಇದರಲ್ಲಿ ಪ್ರಾರಂಭವಾದ ಯೋಜನೆಗಳು 460 
ಟಿ.ಎಂ.ಸಿ. ಅಡಿ ತೆಗೆದುಕೊಂಡು ಉಳಿದ 174 ಟಿ.ಎಂ.ಸಿ. ಅಡಿಯಷ್ಟು ಶಿಲ್ಕು ಇದೆ. ಆದರೆ 
ಇದಕ್ಕೆ ವಿರುದ್ದವಾಗಿ ಎಲ್ಲಾ ಯೋಜನೆಗಳನ್ನು ಪೂರೈಸಲು 564 ಟಿ.ಎಂ.ಸಿ. ಅಡಿ ಬೇಕಾಗಿದೆ. 
ಆದುದರಿಂದ ನಮಗೆ ಇನ್ನೂ ಸುಮಾರು 400 ಟಿ.ಎಂ.ಸಿ. ಅಡಿ ಬೇಕಾಗುತ್ತದೆ. ಮಾನ್ಯ 
ಕಾಮಗಾರಿ ಮಂತ್ರಿಗಳು ಈ ಸಬೆಯಲ್ಲಿ ಒಂದು ಭರವಸೆಯನ್ನು ನೀಡಿದರು. ಎಲ್ಲಿತನಕೆ ಕೇಂದ್ರ 
ಸರ್ಕಾರ 1050 ಟಿ.ಎಂ.ಸಿ. ಅಡಿ ಅಥವಾ 60 ಟಿ.ಎಂ.ಸಿ. ಆಡಿಗಿಂತ 400 ಟಿ.ಎಂ.ಸಿ. ಆಡಿ 
ಹೆಚ್ಚಿಗೆ ಗುಲಾಟೆ ಆಯೋಗದ ಶಿಫಾರಸ್ಸಿನಂತೆ ನೀಡುವುದಿಲ್ಲವೊ ಅಲ್ಲಿ ತನಕ ತಾವು 
ಮಿಶ್ರಮಿಸುವುದಿಲ್ಲವೆಂದು ಹೇಳಿದ್ದಾರೆ. 


ಕಾವೇರಿಯ ಬಗ್ಗೆ ಇದು ಅಧಿಕಾರಕ್ಕೆ ಬಂದಿರುವುದು ಆಡಳಿತ ಶಾಹಿ ಸರ್ಕಾರವೋ 
ಅಥವಾ ಜನರ ಸರ್ಕಾರವೋ ? ರಾಜ್ಯ ಪುನರ್‌ ಸಂಘಟನೆಯಾಗಿ 10 ವರ್ಷಕಳೆದರೂ 
ಮದ್ರಾಸಿನ ಜೊತೆಗೆ 1924ರಲ್ಲಿ ಒಪ್ಪಂದ ಆಗಿ 4 ವರ್ಷಗಳಾದರೂ ಕಾವೇರಿಯ ಒಂದು ಹನಿ 
ನೀರನ್ನೂ ಉಪಯೋಗಿಸಿಕೊಂಡಿಲ್ಲ. ರಾಜ್ಯದ ಹಿತಕ್ಕೆ ಉಳಿದ 5-6 ವರ್ಷಗಳಲ್ಲಿ ಲಭ್ಯವಿರುವ 


ಪ್ರತಿಭಾವಂತ ಸಂಸದೀಯ ಪಟು 81 


ನೀರನ್ನು ಬಳಸಿಕೊಳ್ಳುತ್ತೀರಿ ಎಂಬುದು ಯಾವ ನಂಬುಗೆ ಇದೆ ? ಮದ್ರಾಸ್‌ ಸರ್ಕಾರ ನೀವು 
ಕೆಲಸ ಪ್ರಾರಂಭಮಾಡಿಲ್ಲ ಎಂಬ ಉತ್ತರದಿಂದ ಸಂತೃಪ್ಪರಾಗುವುದಿಲ್ಲ. ನಂತರ ಇದೊಂದು 
ವಿವಾದವಾಗುತ್ತದೆ. ನಾವು ನ್ಯಾಯಲಯಕ್ಕೆ ಹೋಗ ಬೇಕಾಗುತ್ತದೆ. ಏನಾಗುತ್ತದೆ ಎಂಬುದು 
ನಮಗೆ ಗೊತ್ತಿಲ್ಲ. ಇದರ ಪರಿಣಾಮವನ್ನು ಮೈಸೂರಿನ ಜನ ಅನುಭವಿಸಬೇಕಾಗುತ್ತದೆ. ಈ 
ಚೆರ್ಚಿಯಲ್ಲಿ ಈ ಅಂಶವನ್ನು ಏಕೆ ಎತ್ತುತ್ತೇನೆಂದರೆ ಬೃಹತ್‌ ನೀರಾವರಿಗಾಗಿ ನೀವು ವಾಣಿಜ್ಯ 
ವಿಭಾಗದಲ್ಲಿ 867 ಕೋಟಿ ಮತ್ತು ವಾಣಿಜ್ಯತರ ವಿಭಾಗದಲ್ಲಿ 231 ಲಕ್ಷ ಹೀಗೆ ಒಟ್ಟು 1098 ಲಕ್ಷ 
ಯೋಜನಾ ಗರಿಷ್ಟ ಮಿತಿಯನ್ನು ನಿಗದಿಪಡಿಸಿದ್ದೀರಿ. 


ಕೈಗಾರಿಕಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪ್ರಸ್ತುತ ವರ್ಷದ ಆಯ-ವ್ಯಯದಲ್ಲಿಯೋಜಿತ 
ಬಂಡವಾಳ ಹೂಡಿಕೆ ಕುರಿತು ತಮ್ಮಗಮನ ಸೆಳೆಯುತ್ತಿದ್ದೇನೆ. ಕೈಗಾರಿಕೆಗಳ ಅಭಿವೃದ್ದಿ ಅದರಲ್ಲೂ 
ಸಣ್ಣಕ್ಕಿಗಾರಿಕೆಗಳ ಬಗ್ಗೆ ಫೋರ್ಡ್‌ ಪೌಂಡೇಷನ್‌ ನಿಂದ ನಿಯೋಜಿತವಾದಂತಹ ಅಂತರರಾಷ್ಟ್ರೀಯ 
ಯೋಜನಾ ತಂಡದ ವರದಿ ಬಗ್ಗೆ ಹಣಕಾಸು ಮಂತ್ರಿಯವರ ಮತ್ತು ಕೈಗಾರಿಕಾ ಮಂತ್ರಿಯವರ 
ಗಮನವನ್ನು ಸೆಳೆಯಲು ಇಷ್ಟಪಡುತ್ತೇನೆ. ಹಣಕಾಸು ಮಂತ್ರಿಯವರಿಗೆ ಕೈಗಾರಿಕೆ ಬಗ್ಗೆ ನನ್ನ 
ವಿಷಯಗಳು ಚಿನ್ನಾಗಿ ಗೊತ್ತಿವೆ ಎಂದು ಹೇಳಿದ್ದಾರೆ. ನನ್ನ ವಿಚಾರಗಳ ಬಗ್ಗೆ ಅವರಿಗೆ ನಿರುತ್ಲಾಹವಿದ್ದರೆ 
ಕೈಗಾರಿಕಾ ವಿಕೇಂದ್ರಿಕರಣದ ಬಗ್ಗೆ ನಾನು ಕೆಲವು ಹೊಸ ವಿಚಾರಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. 
ಫೋರ್ಡ್‌ ಪ್ರತಿಷ್ಠಾನದಿಂದ ನಿಯೋಜಿತವಾದ ಅಂತರರಾಷ್ಟ್ರೀಯ ಅಧ್ಯಯನ ತಂಡದ ವರದಿಯನ್ನು 
ಸರ್ಕಾರ ಯಾವ ರೀತಿ ಪರಿಗಣಿಸಿದೆ ಎಂಬುದನ್ನು ನಾನು ತಿಳಿಯಬಯಸುತ್ತೇನೆ. ಮಾನ್ಯ 
ಕೈಗಾರಿಕಾ ಉಪಮಂತ್ರಿಗಳು ಇದರ ಬಗ್ಗೆ ಹೇಳಲು ತಯಾರಿಲ್ಲ. ಇದುವರೆಗೂ ಮೈಸೂರಿನಲ್ಲಿ 
ಸಣ್ಣ ಪ್ರಮಾಣದ ಉದ್ದಿಮೆಗಳಿಗೆ ಒಟ್ಟು ಎಷ್ಟು ಹಣ ಹೂಡಲಾಗಿದೆ? ವಿಶೇಷವಾಗಿ ಕೈಗಾರಿಕಾ 
ಪ್ರದೇಶಗಳಿಗಾಗಿ, ಒಟ್ಟು ಉತ್ಪಾದಿಸಿದ ವಸ್ತುಗಳು. ಹಿಂದಿನ ಮೂರು ವರ್ಷಗಳಲ್ಲಿ ಪ್ರಾರಂಭವಾದ 
20 ಕೈಗಾರಿಕಾ ಪ್ರದೇಶಗಳಲ್ಲಿ ಕೇವಲ 13 ಮಾತ್ರ ಕಾರ್ಯ ಆರಂಭ ಮಾಡಿವೆ ಎನ್ನುವುದು 
ಸಣ್ಣಪ್ರಮಾಣದ ಕೈಗಾರಿಕೆಗಳ ಆಡಳಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಸಾಮಿ ರಾಜ್ಯದ ಒಟ್ಟು 
ಏಕತೆಗೆ ಈ ಸಣ್ಣ ಪ್ರಮಾಣ ಕೈಗಾರಿಕಾ ಘಟಕಗಳ ಕಾಣಿಕೆ ಬಹಳ ಹೆಚ್ಚಿನದು. ಸತ್ಯ ಸಂಗತಿ 
ಎನೆಂದರೆ ಸರ್ಕಾರಕ್ಕೆ ಇದರ ಬಗ್ಗೆ ಪ್ರಾಯಶಃ ಅರಿವಿಲ್ಲ, ಅರಿವಿದ್ದರೂ ಮೈಸೂರಿಗೆ ಸಂಬಂಧಿಸಿದಂತೆ 
ಅಂಕಿ-ಅಂಶಗಳನ್ನು ಸಂಗ್ರಹಿಸುವ ಅಗತ್ಮತೆ ಅವರಿಗೆ ಕಂಡುಬಂದಿಲ್ಲ. 


"Small factories already contribute a much larger share of 
manufacturing output in India than 1s generally realised. The 36,400 
small registered factories (Registered under the Factories Act but having 
fixed capital of less than Rs. 5 lakhs)is 1960 employed over 1,330,000 
persons, or 38 per cent of registered factory employment. These small 
registered factories held 17 per cent of the fixed capital of all registered 


82 ಮಲ್ಲಾರಾಧ್ಯ 


factories and produced 33 per cent of their gross output and per cent 
of their value added by manufacture, or net output. 


ಮೈಸೂರಿಗೆ ಸಂಬಂಧಿಸದಂತೆ ಇದಕ್ಕೆ ಸಮಾನವಾದ ಆಂಕಿ ಅಂಶಗಳು ಲಭ್ಯ ವಿದೆಯೋ? 
ಎಂದು ತಿಳಿಯ ಬಯಸುತ್ತೇನೆ. ಸಣ್ಣ ಕೈಗಾರಿಕೆಗಳ ನಿರ್ದೇಶಕರು ನಿರ್ದಿಷ್ಟವಾಗಿ ಏನು 
ಮಾಡುತ್ತಿದ್ದಾರೆ? ಸಣ್ಣ ಕೈಗಾರಿಕೆಗಳ ಸಂಸ್ಥೆ ಏನು ಮಾಡುತ್ತದೆ? ಇದಕ್ಕೆ ಸಂಬಂಧಿಸಿದಂತಹ 
ಅನೇಕ ಅಧಿಕಾರಿಗಳು ಏನು ಮಾಡುತಿದ್ದಾರೆ ? ನಮಗೆ ಮಾಹಿತಿ ಸಿಗುತ್ತಿಲ್ಲ ಅಂಕಿ-ಅಂಶಗಳ 
ವಿಭಾಗದಿಂದಾಗಲಿ, ಕೈಗಾರಿಕೆ ಇಲಾಖೆಯಿಂದಾಗಲಿ ಇಂತಹ ಮಹತ್ವವಾದಂತಹ ಅಂಕಿ-ಅಂಶಗಳು 
ನೆಮಗೆ ಲಭ್ಯವಾಗಿರುವುದಿಲ್ಲ. ಫೋರ್ಡ್‌ ಪ್ರತಿಷ್ಠಾನದಿಂದ ನಿಯೋಜಿತವಾದ ಅಂತಹ ರಾಷ್ಟ್ರೀಯ 
ತಂಡ ಸೂಚಿಸಿರುವ ಒಂದು ಪ್ರಮುಖ ನೀತಿ ಏನೆಂದರೆ ಸಣ್ಣ ಕೈಗಾರಿಕೆಗಳನ್ನು ಮತ್ತು ಗ್ರಾಮೀಣ 
ಕೈಗಾರಿಕೆಗಳನ್ನು ಪ್ರತ್ಯೇಕಿಸಬೇಕು. ಇದುವರೆಗೂ ಸರ್ಕಾರದ ವರದಿಗಳಲ್ಲಿ ಸಣ್ಣ ಕೈಗಾರಿಕೆಗಳ 
ಅಭಿವೃದ್ಧಿ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಅಭಿವೃದ್ಧಿಯ ಬಗ್ಗೆಯೂ ಸ್ಪಷ್ಟವಾದ ಚಿತ್ರಣ 
ದೊರಕುವುದಿಲ್ಲ. 


ನನ್ನ ಸ್ನೇಹಿತರಾದ ಶ್ರೀಯುತ ಶಾಸ್ತ್ರೀಯವರು ಕುಣಿಗಲ್ಲಿನ ಕುದುರೆ ಪಾರಂ ಬಗ್ಗೆ 
ಮಾತಾನಾಡಿದ್ದಾರೆ. ಪ್ರಾಯಶಃ ಅವರ ಹತ್ತಿರ ಸಾಕಷ್ಟು ಮಾಹಿತಿ ಇರಲಿಕ್ಕಿಲ್ಲ ಕುಣಿಗಲ್‌ 
ಕುದುರೆ ಫಾರಂ 1883 ರಷ್ಟು ಹಳೆಯದು ಹಿಂದಿನ ಮೈಸೂರು ಮಹಾರಾಜರ ಸೇನಾ 
ಕಾರ್ಯದರ್ಶಿಯಾಗಿದ್ದ ಲೆಫ್ಟಿನೆಂಟ್‌ ಕರ್ನ್‌ಲ್‌ ಜೋನ್ಸ್‌ ಕುಣಿಗಲ್‌ ಕುದುರೆ ಫಾರಂನ 
ಸಮಸ್ಯೆಯನ್ನು ವಹಿಸಿಕೊಂಡಿದ್ದರು. ಇಡೀ ಭಾರತದಲ್ಲೇ ಮತ್ತು ಇಡೀ ಪಶ್ಚಿಮ ಏಷಿಯಾದಲ್ಲಿಯೇ 
ಇದೊಂದೆ ಕುದುರೆ ಫಾರಂ ಕಂಡುಬರುತ್ತದೆ. ಇದಕ್ಕೆ ಸಮನಾದ ಉದಹಾರಣೆ ಐರಿಷ್‌ ದೇಶದ 
ಕುದುರೆ ಫಾರಂ ಇದು ಪೂರ್ತಿಯಾಗಿ ಸರ್ಕಾರದ ಸ್ವಾಮ್ಯಕ್ಕೊಳಪಟ್ಟಿದೆ. ಇದರಲ್ಲಿನ ಒಂದು 
ಕುದುರೆಯು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಪೌಂಡಿಗೆ ಅಂದರೆ 37 ಲಕ್ಷಕ್ಕೆ ಮಾರಾಟವಾಗಿ 
ಇತಿಹಾಸ ಸೃಷ್ಟಿಸಿದೆ. 


1967-68 ನೇ ಸಾಲಿನ ಅಂದಾಜು ಆಯ-ವ್ಯಯ ಸಾಮಾನ ಚರ್ಚಿ 
(ದಿನಾಂಕ 1ನೇ ಜುಲ್ಫೆ 1967, ವಿ.ಪ) 


ಜೆ.ಬಿ. ಮಲ್ಪಾರಾಧರು : ಸ್ವಾಮಿ, ನಿನ್ನೆ ಶಿಕ್ಷಣದ ಕೆಲವ ವಿಷಯಗಳ ಬಗ್ಗೆ ಮಾತಾನಾಡುತ್ತಿದ್ದೆ 
ಶಿಕ್ಷಣದಲ್ಲಿ ವಂತಿಗೆ ಪದ್ಧತಿಯ ಆಸ್ತಿತ್ವವನ್ನು ಸಭೆಯ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ಇದರಿಂದ 
ಶಿಕ್ಷಣ ವ್ಯಾಪಾರೀಕರಣವಾಗುತ್ತಲಿದೆ ಜನರಲ್ಲಿ ಸರ್ಕಾರ ಸುಮನೆ ಕುಳಿತು ಇದನ್ನು ನೋಡುತ್ತಲಿದೆ 
ಎನ್ನುವ ಭಾವನೆ ಬಂದಿದೆ. ಸರ್ಕಾರ ಇದರ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. 
ಅನೇಕ ಸಂಸ್ಥೆಗಳು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಇಂಥ ದೊಡ್ಡ ವ್ಯವಹಾರದಲ್ಲಿ 


ಭಾಗಿಯಾಗಿವೆ. ಎಲ್ಲಿತನಕ ಸರ್ಕಾರ ವಂತಿಗೆ ಶುಲ್ಕವನ್ನು ಸ್ವೀಕರಿಸುವ ಬಗ್ಗೆ ತಮ್ಮ ವಿರೋಧ 
ನೀತಿಯನ್ನು ಸರ್ಕಾರ ಪ್ರಕಟಿಮಾಡುವುದಿಲ್ಲವೋ ಅಲ್ಲಿತನಕ ಈ ಪೆಡಂಭೂತ ಸಮಾಜ 


ಪತಿಬಾವಂತ ಸಂಸದೀಯ ಪಟು 83 


ಬಡವರ್ಗಗಳ ಹಿತಾಸಕ್ತಿಗೆ ವಿರುದ್ಧವಾಗಿದೆ. ಇದರ ಬಗ್ಗೆ ನಾನು ಚರ್ಚಿಗೆ ಇಳಿಯುವುದಿಲ್ಲ. 
ಎಷ್ಟು ಶೀಘ್ರವಾಗಿ ಸರ್ಕಾರ ಇದರ ಬಗ್ಗೆ ನೀತಿಯನ್ನು ಪ್ರಕಟಿಸುತ್ತಾರೋ ಅಷ್ಟೆ ಒಳ್ಳೆಯದು. 
ಯಾವುದೇ ಹಂತದಲ್ಲಿ ಸರ್ಕಾರ ಈ ಸಮಸ್ಯೆಯ ಬಗ್ಗೆ ತಮ್ಮ ಖಚಿತ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿಲ್ಲ. ಇದು ಶಿಕ್ಷಣದ ಎಲ್ಲಾ ಹಂತಗಳಲ್ಲೂ ಪರಿಣಾಮವನ್ನುಂಟು ಮಾಡುವಂತಹ 
ಬೃಹತ್‌ ಸಮಸ್ಯೆಯಾಗಿದೆ. ವಿಜ್ಞಾನ ವಿಭಾಗದ ಮಹಾವಿದ್ಯಾಲಯಗಳನ್ನು ಸಹ ಈ ವಂತಿಗೆ 
ಶುಲ್ಕ ಆವರಿಸಿದೆ. 


ಮೈಸೂರು ವಿ.ವಿ., ಬೆಂಗಳೂರು ವಿವಿ ಕಾಯ್ದೆ ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದ 
ಕಾಯ್ದೆಯನ್ನು ತಿದ್ದುಪಡಿ ಮಾಡಲು ನಾನು ಒತ್ತಾಯಿಸುತ್ತ ಬಂದಿದ್ದೇನೆ. ಇದರಿಂದ 
ವಿಶ್ವವಿದ್ಯಾನಿಲಯಗಳ ಆಡಳಿತ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು ಏಕ ರೂಪ ಹೊಂದಲಿಕ್ಕೆ 
ಸಾಧ್ಯವಾಗುತ್ತದೆ. ಸರ್ಕಾರ ಏಕೆ ಇದರ ಬಗ್ಗೆ ಹಿಂಜರಿಯುತ್ತದೆಂಬುದು ಗೊತ್ತಿಲ್ಲ. ಅನೇಕ 
ಅಸಂಬದ್ಧತೆಗಳನ್ನು ಸರ್ಕಾರದ ಗಮನಕ್ಕೆ ದಿನದಿಂದ ದಿನಕ್ಕೆ ಅಧಿವೇಶನದಿಂದ ಅಧಿವೇಶನಕ್ಕೆ 
ತಂದರೂ ಶಿಕ್ಷಣ ಮಂತ್ರಿಗಳು ಈ ಪ್ರಶ್ನೆಯ ಬಗ್ಗೆ ಏನೂ ನಿರ್ಧಾರ ಕೈಗೊಂಡಿಲ್ಲ ಹೆಚ್ಚೆಂದರೆ 
ಶಾಸಕರು ವಿಧಿವಿಧಾನಗಳನ್ನು ರಚಿಸಬಹುದು ಆದರೆ ಅದಕ್ಕೆ ಸೂಕ್ತವಾದ ತಿದ್ದುಪಡಿಗಳನ್ನು 
ಮಾಡಿ ಶಾಸನ ಸಭೆಯ ಮೂಲಕ ಶೀಘ್ರವಾಗಿ ಜಾರಿಗೆ ತರುವುದು ಸರ್ಕಾರಕ್ಕೆ 


ಸರ್ಕಾರ ಸಂವಿಧಾನದ ನಿರ್ದೇಶಕ ಸೂತ್ರಗಳ ಅನ್ವಯ ಪ್ರಾಥಮಿಕ ಶಿಕ್ಷಣದ ವಿಸ್ತರಣೆ 
ಮತ್ತು ಅದಕ್ಕೆ ಮಹತ್ವಕೊಡುವ ಹಾಗೂ ಕಡ್ಡಾಯಗೊಳಿಸುವ ಕುರಿತು ನೀತಿಗೆ ಸಂಬಂಧಿಸಿದಂತಹ 
ವಿಷಯವಾಗಿದೆ. 


ಸ್ವಾತಂತ್ರ , ಬಂದು 20 ವರ್ಷ ಕಳೆದರೂ 6 ರಿಂದ 14 ವರ್ಷದ ಮಕ್ಕಳಿಗೆ ಪ್ರಾಥಮಿಕ 
ಶಿಕ್ಷಣವನ್ನು ಸಾರ್ವತ್ರಿಕ ಉಚಿತ ಶಿಕ್ಷಣವನ್ನು ಕೊಡುವಲ್ಲಿ ನಿರ್ದೇಶನ ಸೂತ್ರದ ಅನ್ವಯ ನಮಗೆ 
ಸಾಧ್ಯವಾಗಿಲ್ಲ. 


ನಿನ್ನೆ ರಾಜ್ಯದಲ್ಲಿ ದೈಹಿಕ ಶಿಕ್ಷಣದ ಬಗ್ಗೆ ಕುರಿತು ಹೇಳುತಿದ್ದೆ ನಾವು ಸಾಮಾನ್ಯವಾಗಿ 
ದೈಹಿಕ ಶಿಕ್ಷಣ ವಿಶೇಷವಾಗಿ ಕ್ರೀಡೆ ಮತ್ತು ಆಟಗಳ ಬಗ್ಗೆ ಅವುಗಳಿಗೆ ಸೂಕ್ತವಾದಂತಹ 
ಸಂಪನ್ಮೂಲಗಳನ್ನು ಸೌಲಭ್ಯಗಳನ್ನು, ಪ್ರೋತ್ಲಾಹವನ್ನು ಉತ್ತಮ ತರಬೇತಿದಾರರನ್ನು ಶಾಲಾ 
ಕಾಲೇಜುಗಳಲ್ಲಿ ನಾವು ಒದಗಿಸಲು ಸಾಧ್ಯವಾಗಿಲ್ಲ. ಕ್ರೀಡೆಯ ಬಗ್ಗೆ ಇದೇನೂ ಹೊಸದಲ್ಲ. 
ಕೆಲವೊಂದು ವಿದೇಶಿ ಆಟಗಳು ಜನಪ್ರಿಯವಾಗಿರಬಹುದು. ಕೆಲವು ಆಟಗಳಾದ ಕ್ರಿಕೆಟ್‌ ಮತ್ತು 
ಹಾಕಿ ಹೆಚ್ಚು ಜನಪ್ರಿಯವಾಗಿವೆ ಮತ್ತು ಅವು ತಮೆ ಆದ ವಿಶಿಷ್ಟತೆ ಹೊಂದಿವೆ. ಈ ಸಂದರ್ಭದಲ್ಲಿ 
ದೈಹಿಕ ಶಿಕ್ಷಣದ ಕಾರ್ಯಕ್ರಮದಲ್ಲಿ ಕ್ರೀಡೆ ಮತ್ತು ಆಟಗಳ ಮಹತ್ವವನ್ನು ಸರ್ಕಾರ ಅರಿತುಕೊಳ್ಳಲಿ 
ಎಂದು ನಾನು ಇಷ್ಟಪಡುತ್ತೇನೆ. ನನ್ನ ಗೌರವಾನ್ವಿತ ಸ್ನೇಹಿತರಾದ ಶ್ರೀ ನರಸಿಂಹನ್‌ ರವರು 
ಜನರಿಗೆ ಅಗತ್ಯವಿರುವ ಕಾಳು-ಕಡಿಯನ್ನು ಪೂರೈಸಲು ಆಗದಿರುವಾಗ ದೈಹಿಕ ಶಿಕ್ಷಣಕ್ಕೆ ಖರ್ಚು 
ಮಾಡುವ ಮಾತೆಲ್ಲಿ ಎಂದಿದ್ದಾರೆ ಇದೇ ಸಮಯಕ್ಕೆ ನಾನು ಹೇಳುವುದು ಏನೆಂದರೆ ರಾಜ್ಯದ 


84 ಮಲ್ಲಾರಾಧ್ಯ 


ಜನರ ಮೇಲೆ ಪರಿಣಾಮಬೀರುವ ಭಾಗ್ಯ ದೈಹಿಕ ಶಿಕ್ಷಣದ ಅಂಶವನ್ನು ನಾವು ಕಡೆಗಾಣಿಸಲಿಕ್ಕೆ 
ಸಾಧ್ಯವಿಲ್ಲ. ಸತ್ಯವಾಗಿಯೂ “ಆರೋಗ್ಯವೇ ಐಶ್ವಯ”” (Health is Wealth) ದೈಹಿಕ 
ಶಿಕ್ಷಣ ಆರೋಗ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ದೈಹಿಕ ಶಿಕ್ಷಣಕ್ಕೆ 
ಚಾಲನೆ ಕೊಡುವತ್ತ ಸರ್ಕಾರದ ಗಮನ ಸೆಳೆಯಲು ನಾನು ಇಷ್ಟಪಡುತ್ತೇನೆ. 

ನಾನು ನನ್ನ ಸ್ನೇಹಿತರಾದ ಶ್ರೀ ಶಾಸ್ತೀಯವರೊಂದಿಗೆ ಸಂಪೂರ್ಣ ಸಹಮತ 
ವ್ಯಕ್ತಪಡಿಸುತ್ತೇನೆ. ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮಂಡಳಿ ಮತ್ತು ಮಾದ್ಯಮಿಕ ಮಂಡಳಿ ಇದರ 
ಬಗ್ಗೆ ಯೋಚಿಸಬೇಕಾಗಿದೆ. ಶಿಕ್ಷಣ ಆಯೋಗದ ವರದಿ (ಕೊಠಾರಿ ವರದಿ) ದೈಹಿಕ ಶಿಕ್ಷಣಕ್ಕೆ 
ಸಂಬಂಧಿಸಿದಂತೆ ಕೇವಲ ಎರಡು ಪುಟಗಳನ್ನು ಮೀಸಲಿರಿಸಿದೆ ಎಂದರೆ, ಎರಡಕ್ಕಿಂತ ಹೆಚ್ಚಿಗೆ 
ಪುಟಗಳನ್ನು ಇವರು ಬೈಹಿಕ ಶಿಕ್ಷಣ ಮುಖ್ಯವಾದುದಲ್ಲವೆಂದು ಪರಿಗಣಿಸಿದರೆ ಇದಕ್ಕೆ ನಾನು 
ವಿಷಾದಿಸುತ್ತೇನೆ. ಸಮಿತಿಯಲ್ಲಿ ವಿದೇಶಿಯರು ಸಹ ಇದ್ದು, ಅವರ ದೇಶಗಳಲ್ಲಿ ದೈಹಿಕ ಶಿಕ್ಷಣ 
ಮಹತ್ವದ ಪಾತ್ರವನ್ನು ವಹಿಹಿತ್ತು. 

ಸರ್ಕಾರದ ಗಮನಕ್ಕೆ ಸಾರ್ವಜನಿಕ ಮನೋರಂಜನೆ ಬಹಳ ಮಹತ್ವದ್ದು ಎನ್ನುವ 
ವಿಚಾರವನ್ನು ತರಲು ಇಷ್ಟಪಡುತ್ತೇನೆ. ಶೇ. 80 ರಷ್ಟು ಜನರಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ 
ಮನೋರಂಜನೆ ಕುರಿತ ಸರ್ಕಾರ ಯಾವ ರೀತಿ ಸಂಘಟನೆಯನ್ನು ಮಾಡಿದೆ 7 ಏನು ಮಾಡಿಲ್ಲ? 


ಯೋಜನಾ ಅವಧಿಯಲ್ಲಿ ಕೈಗಾರಿಕಾ ಪ್ರದೇಶ 
(ದಿನಾಂಕ 27ನೇ, ಜೂನ್‌ 1967, ವಿ.ಪು 
ಜೆ.ಬಿ. ಮಲ್ಲಾರಾಧ್ಯರು : ದಯವಿಟ್ಟು ಮುಖ್ಯಮಂತ್ರಿಗಳು ಉತ್ತರಿಸುವರೇ ? 


ಎ. ಮೂರು ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ವಿಸ್ತಾರವಾಗಿ ಮಂಜೂರಾದ 
ಒಟ್ಟು ಕೈಗಾರಿಕಾ ಪ್ರದೇಶವೆಷ್ಟು ? 


ಬಿ. ಎಷ್ಟು ಸಂಖ್ಯೆಯಲ್ಲಿ ಪ್ರಾರಂಭವಾದವು ? 


p72 


ಕೈಗಾರಿಕೆಗಳ ಹೆಸರು ಮತ್ತು ಪ್ರತಿಯೊಂದರಲ್ಲಿ ಹೂಡಿದ ಬಂಡವಾಳ 


ಡಿ. ಗ್ರಾಮೀಣ ಕೈಗಾರಿಕೆಗಳ ಪ್ರದೇಶದಲ್ಲಿ ಒಟ್ಟು ಪ್ರಾರಂಭವಾದ ಸಂಖ್ಯೆ ಮತ್ತು 
ಅವುಗಳ ಸ್ಥಳ 


ಇ. ಸರ್ಕಾರದಿಂದ ಯಾವುದಾದರು ಖಾಸಗಿ ಕೈಗಾರಿಕೋದ್ಯಮಿಯಿಂದ ಅಥವಾ ಸಹಕಾರ 
ಸಂಸ್ಥೆಗಳಿಂದ ಕೈಗಾರಿಕ ಪ್ರದೇಶಗಳನ್ನು ಪ್ರಾರಂಭ ಮಾಡಲು, ಸಣ್ಣ ಕೈಗಾರಿಕೆಗಳಿಗೆ 
ಕೈಗಾರಿಕಾ ಪ್ರದೇಶಗಳಿಂದ ಹೊರಗೆ ಇರುವ ಕೈಗಾರಿಕೆಗಳಿಗೆ ಬದಲಾಗಿ ಏನಾದರೂ 
ವಿಶೇಷ ಪ್ರೇರಣೆ ನೀಡಲಾಗಿದೆಯೇ 


ಪ್ರತಿಭಾವಂತ ಸಂಸದೀಯ ಪಟು 85 


ಎ.ಪಿ. ಅಪ್ಪಣ್ಣ : (ಕೈಗಾರಿಕಾ ಉಪ ಮಂತ್ರಿಗಳು) 


ಎ. 20, 
ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ - 
ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ - ೦೮ 
ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ - ೧೨ 
Er 
ಬಿ. 13 


ಸಿ. ಕೈಗಾರಿಕೆಗಳ ಹೆಸರುಗಳನ್ನು ಸಭೆಯಲ್ಲಿ ಮಂಡಿಸಿದ ಹೇಳಿಕೆಯಲ್ಲಿ ಅಡಕವಾಗಿವೆ, 
ಪ್ರತಿ ಕೈಗಾರಿಕೆ ಹೂಡಿದ ಬಂಡವಾಳದ ಬಗ್ಗೆ ಮಾಹಿತಿ ಲಭ್ಯವಿರುವುದಿಲ್ಲ. 


ಡಿ. ಇಲ್ಲ 


ಇ್ಲ. ಸಹಕಾರ ಸಂಸ್ಥೆಗಳಿಂದ ಕೈಗಾರಿಕಾ ಪ್ರದೇಶಗಳನ್ನು ಪ್ರಾರಂಭಮಾಡಲು 2 ಅರ್ಜಿಗಳು 
ಬಂದಿವೆ. 


1. ಮಣಿಪಾಲ ಸಹಕಾರ ಕೈಗಾರಿಕಾ ಪ್ರದೇಶ 
2. ಬೆಂಗಳೂರು ಸಹಕಾರ ಕೈಗಾರಿಕಾ ಪ್ರದೇಶ 


ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಅನೇಕ ರೀತಿಯ ಅನುಕೂಲಗಳನ್ನು ಮತ್ತು ಸೇವೆಗಳನ್ನು 
ಒದಗಿಸಲಾಗಿದೆ. ಅವು ಯಾವವೆಂದರೆ ಕಟ್ಟಡದ ಸ್ಥಳಾವಕಾಶ, ವಿದ್ಯುಚ್ಛಕ್ತಿ, ನೀರು, ಒಳಚರಂಡಿ, 
ರಸ್ತೆಗಳು, ಸಾಮಾನ್ಯ ಅನುಕೂಲಗಳು, ಕಚ್ಚಾ ವಸ್ತುಗಳ ಉಗ್ರಾಣ, ತಾಂತ್ರಿಕ ಗ್ರಂಥಾಲಯ, 
ಅಂಚೆ ಕಛೇರಿ ಮತ್ತು ಬ್ಯಾಂಕ್‌. ಹೀಗೆ ಎಲ್ಲಾ ಸೌಲಭ್ಯಗಳನ್ನು ಒಂದೇ ಕಡೆ ಲಭ್ಯ ಇರುವ ಹಾಗೆ 
ಮಾಡಿದೆ. ಈ ರೀತಿಯ ಶೆಡ್‌ಗಳನ್ನು ರಿಯಾಯ್ತಿದರದಲ್ಲಿ ಬಾಡಿಗೆ ನೀಡಲಾಗಿದೆ. ಕೈಗಾರಿಕಾ 
ಪ್ರದೇಶಗಳ ಹೊರಗಿರುವ ಕೈಗಾರಿಕೆಗಳಿಗೆ ಈ ಸೌಲಭ್ಯವಿರುವದಿಲ್ಲ, ಆದರೂ ಸಹ ಕೈಗಾರಿಕಾ 
ಪ್ರದೇಶಗಳ ಹೊರಗೆ ಇರುವ ಸಣ್ಣ ಕೈಗಾರಿಕಾ ಘಟಕಗಳಿಗೂ ಕಚ್ಚಾವಸ್ತುಗಳ ಪೂರೈಕೆ. ಸಾಲ 
ಸೌಲಭ್ಯ, ಅವುಗಳ ಉತ್ಪನ್ನಗಳಿಗೆ ಬೆಲೆ ಆದ್ಯತೆ ಮುಂತಾದವುಗಳನ್ನು ನೀಡಲಾಗಿದೆ. 


ಜೆ.ಬಿ. ಮಲ್ಲಾರಾಧ್ಯರು: ಮೈಸೂರು ಜಿಲ್ಲೆಯಲ್ಲಿಯಾವ ತಾಲ್ಲೂಕಿಗೆ ನೀವು ಕೈಗಾರಿಕೆಗಳ 
ಪ್ರದೇಶವನ್ನು ಮಂಜೂರು ಮಾಡಿದ್ದೀರಿ ? 


ವಿ.ಪಿ. ಅಪ್ಪಣ್ಣ : ನಾವು ಮಂಜೂರು ಮಾಡಿರುವುದಿಲ್ಲ. 


86 ಮಲ್ಲಾರಾಧ್ಯ 


ಜೆ.ಬಿ. ಮಲ್ಲಾರಾಧ್ಯರು : ಕೈಗಾರಿಕಾ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಬಹಳ ಕಾಲದವರೆಗೆ 
ಒಂದು ಬೃಹತ್‌ ಕೈಗಾರಿಕೆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿತ್ತು ಎಂಬುದು ತಮಗೆ 
ಗೊತ್ತಿದೇಯೇ 7 


ಐ.ಪಿ. ಅಷ್ಟಣ : ಪ್ರಾರಂಭದಲ್ಲಿ ಅದು ಒಂದು ಬೃಹತ್‌ ಕೈಗಾರಿಕೆ ಅಲ್ಲ 
ಜೆ.ಬಿ. ಮಲ್ಲಾರಾಧ್ಯರು : ಕೈಗಾರಿಕಾ ಪ್ರದೇಶಗಳು ನಿರ್ದಿಷ್ಟವಾಗಿ ಸಣ್ಣ ಕೈಗಾರಿಕೆಗಳಿಗೋಸ್ಕರ 
ನಿಗದಿಪಡಿಸಿದಂತಹವು. ನಾನು ಒಂದು ಆರೋಪವನ್ನು ಮಾಡುತ್ತಿದ್ದೇನೆ. ಮೈಸೂರಿನ ಕೈಗಾರಿಕಾ 


ಪ್ರದೇಶದಲ್ಲಿ ಒಂದು ಬೃಹತ್‌ ಕೈಗಾರಿಕೆಯನ್ನು ಪ್ರಾರಂಭದಿಂದಲೂ ಕಾರ್ಯನಿರ್ವಹಿಸಲು 
ಬಿಟ್ಟಿದ್ದೀರಿ. 


ಲಲಿತಾಮಹಲ್‌ ಅರಮನೆ ಬಗ್ಗೆ 


(ದಿನಾಂಕ 8ನೇ ಡಿಸೆಂಬರ್‌ 1967, ವಿ.ಪ) 


ಜೆ.ಬಿ. ಮಲ್ಲಾರಾಧರು : ಸಾರಿಗೆ ಮತ್ತು ಪ್ರವಾಸೋದ್ಯಮ ಸಚಿವರು ದಯವಿಟ್ಟು 
ಉತ್ತರಿಸುವರೇ ? 


ಎ. ಲಲಿತ ಮಹಲ್‌ ಅರಮನೆಯನ್ನು ವಿದೇಶಿ ಪ್ರವಾಸಿಗಳಿಗೋಸ್ಕರ ಒಂದು ಪಂಚತಾರಾ 
ಹೋಟೆಲ್‌ ಆಗಿ ಅಥವಾ ಅತಿಥಿಗೃಹವಾಗಿ ಪರಿವರ್ತಿಸಲು ನಿರ್ಣಯವನ್ನು 
ತೆಗೆದು ಕೊಳ್ಳಲಾಗಿದೆಯೇ ? 


ಬಿ. ಇದನ್ನು ಒಂದು ಸಾರ್ವಜನಿಕ ಉದ್ದಿಮೆಯಾಗಿ ಕೈಗೊಳ್ಳಲು ಉದ್ದೇಶಿಸಲಾಗಿದೆಯೋ? 


ಅಥವಾ ಬೆಂಗಳೂರಿನಲ್ಲಿರುವಂತೆ ಭಾರತ ಪ್ರವಾಸೋದ್ಯಮ ಮಂಡಳಿಗೆ 
ವಹಿಸಿಕೊಡಲಾಗುವುದೇ ? 


ರಿಂ 


ಖಾಸಗಿ ವಲಯದಿಂದ ಈ ಸಂಬಂಧವಾಗಿ ಏನಾದರೂ ಪ್ರಸ್ತಾವನೆಗಳನ್ನು 
ಪರಿಶೀಲಿಸಲಾಗುವುದೇ ? ಆಗಿದ್ದಲ್ಲಿ ಯಾವ ಪರಿಸ್ಥಿತಿಗಳಿಗೆ ಅನುಗುಣವಾಗಿ? 


ಡಿ. ಸಿ ಪ್ರಶ್ನೆಗೆ ಉತ್ತರ ಹೌದಾಗಿದ್ದಲ್ಲಿ ಖಾಸಗಿ ಉದ್ದಿಮೆಗಳಿಗೆ ಅನುಕೂಲತೆಗಳನ್ನು 
ಮತ್ತು ಉತ್ತೇಜಕಗಳನ್ನು ನೀಡಲಾಗುತ್ತದೆಯೇ ? 


ಮಹಮದ್‌ ಆಲಿ (ನಾರಿಗೆ ಸಚಿವರು) : ಸರ್ಕಾರವು ಲಲಿತಮಹಲ್‌ ಅರಮನೆಯನ್ನು 
ಪ್ರವಾಸೋದ್ಯಮ ಇಲಾಖೆಗೆ ವರ್ಗಾಯಿಸಲು ನಿರ್ಧಾರಿಸಲಾಗಿದೆ. (ಬಿ.ಸಿ.ಡಿ) ಇವುಗಳಿಗೆ 
ವಿವರಗಳನ್ನು ಪರಿಶೀಲಿಸಲಾಗುತ್ತದೆ. 

ಜೆ.ಬಿ. ಮಲ್ಲಾರಾಧ್ಯರು : ಸರ್ಕಾರ ಏಕೆ ರಾಜ್ಯದ ಎಲ್ಲಾ ಕೈಗಾರಿಕೆಗಳನ್ನು ಸಾರ್ವಜನಿಕ 
ಉದ್ದಿಮೆಗಳನ್ನಾಗಿ ಮಾಡಬಯಸುತ್ತದೆ. 


ಮಹಮದ್‌ ಆಲಿ: ಎಲ್ಲಾ ಕೈಗಾರಿಕೆಗಳನ್ನು ಸಾರ್ವಜನಿಕ ಉದ್ದಿಮೆಯಾಗಿ ಮಾಡುತ್ತೆವೆಂದು 
ಸರ್ಕಾರ ಹೇಳಿಲ್ಲ. 


ಪತಿಭಾವಂತ ಸಂಸದೀಯ ಪಟು 87 


ರಾಜ್ಯ ಯೋಜನಾ ಮಂಡಳಿ ರಚನೆ ಕುರಿತು 


(ದಿನಾಂಕ 9ನೇ ಡಿಸೆಂಬರ್‌ 1967, ವಿ.ಪ) 


ಜೆ.ಬಿ. ಮಲ್ಲಾರಾಧ್ಮ : ಮಾನ್ಯ ರಾಜ್ಯದ ಹಣಕಾಸು ಮತ್ತು ಯೋಜನಾ ಸಚಿವರು 
ದೆಯವಿಟ್ಟು ಉತ್ತರಿಸುವರೇ ? 


ಎ. ಯೋಜನಾ ಆಯೋಗವು ರಾಜ್ಯಕ್ಕೆ ಯೋಜನಾ ಮಂಡಳಿಯನ್ನು ರಚಿಸಲು 
ಉದ್ದೇಶಿಸಿದೆಯೇ? ಹಾಗಿದ್ದಲ್ಲಿ 


ಬಿ. ಯಾವಾಗ ಇತರರಿಗೆ ಅವರು ತೆಗೆದುಕೊಳ್ಳಲು ಉದ್ದೇಶಿಸಿದ ಮತ್ತು ಯಾವ 
ಹಂತಗಳನ್ನು ಪ್ರಾರಂಭಮಾಡಲಾಗಿದೆ ? 


pl 


ರಚಿಸಲು ಉದ್ದೇಶಿಸಿರುವ ವ್ಯವಸ್ಥೆಯ ಸ್ವರೂಪ ಯೋಜನಾ ಆಯೋಗಕ್ಕೆ ಇದರ 


[sy ವ 


ಬಗ್ಗೆ ಅವರು ಯಾವ ವಿಚಾರಗಳನ್ನು ತಿಳಿಸಿದ್ದಾರೆ ? 
ರಾಮಕೃಷ್ಣ ಹೆಗಡೆ (ಹಣಕಾಸು ಯೋಜನಾ ಸಚಿವರು) 


ಅ. ಹೌದು, ರಾಜ್ಯದಮುಖ್ಯಮಂತ್ರಿಗಳಿಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರು 
ದಿನಾಂಕ : 20.3.1962 ರಲ್ಲಿ ಬರೆದ ಪತ್ರದಲ್ಲಿ ಈ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. 

ಬಿ. ರಾಜ್ಯ ಸರ್ಕಾರ ಏನು ಅಭಿಪ್ರಾಯ ಪಡುತ್ತದೆಂದರೆ ಪ್ರಸ್ತುತ ವ್ಯವಸ್ಥೆಗಳಾದ ರಾಜ್ಯ 
ಅಭಿವೃದ್ದಿ ಮಂಡಳಿ ಮತ್ತು ಅದರ ಸಲಹಾ ಸಮಿತಿ ಅನೇಕ ವಿಷಯ ಪರಿಣಿತರ 
ಜೊತೆಗೆ ಸಮಾಲೋಚನೆ ನಡೆಸಲು ಸೂಕ್ತವಾಗಿರುವುದರಿಂದ ಮತ್ತು ರಾಜ್ಯ 
ಯೋಜನಾ ಮಂಡಳಿಯ ಉದ್ದೇಶಿತ ಕಾರ್ಯಗಳನ್ನು ನಿರ್ವಹಿಸಲು ಸೂಕ್ತವಾಗಿದೆ 
ಎಂದು ಭಾವಿಸುತ್ತದೆ. 


ಸಿ. ಬಿ ಉತ್ತರ ನಂತರ ಇದು ಉದ್ಭವಿಸುವುದಿಲ್ಲ. 


ಜೆ.ಬಿ. ಮಲ್ಲಾರಾಧರು : ಸ್ವಾಮಿ ಪ್ರಾಥಮಿಕವಾಗಿ ಉಳಿತಾಯದ ದೃಷ್ಟಿಯಿಂದ ರಾಜ್ಯ 
ಸರ್ಕಾರ ಯೋಜನಾ ಆಯೋಗದ ಸೂಚನೆಯನ್ನು ಕೈಬಿಡುತ್ತದೆಯೇ 7? ಯೋಜನಾ ಆಯೋಗವು 
ಸೂಚಿಸಿರುವ ಯೋಜನಾ ಮಂಡಳಿಯ ಕಾರ್ಯ ಹಾಗೂ ವ್ಯಾಪ್ತಿಯನ್ನು ನನಗೆ ತಿಳಿಸುವಿರಾ? 


ರಾಮಕೃಷ್ಣ ಹೆಗಡೆ : ವಾಸ್ತವವಾಗಿ ರಾಜ್ಯದಲ್ಲಿಯೋಜನಾ ಮಂಡಳಿಯನ್ನು ರಚಿಸುವ 
ಬಗ್ಗೆ ಯೋಜನಾ ಆಯೋಗದಿಂದ ಸೂಚನೆ ಬರಲಿಲ್ಲ. ಈ ಶಿಫಾರಸ್ಸುಗಳು ಸುಧಾರಣಾ 
ಆಯೋಗದಿಂದ ಮಾಡಲ್ಲಟ್ಟಂಥವು. ಇವುಗಳನ್ನು ಯೋಜನಾ ಆಯೋಗ ಒಪ್ಪಿಕೊಂಡು ರಾಜ್ಯ 
ಸರ್ಕಾರಗಳಿಗೆ ಅವು ಅವಶ್ಯಕವೆನಿಸಿದರೆ ರಚಿಸಲು ಸೂಚಿಸಿದ್ದಾರೆ. 


88 ಮಲ್ಲಾರಾಧ್ಯ 


ಜೆ.ಬಿ. ಮಲ್ಲಾರಾಧ್ಯರು : ಆಡಳಿತಾ ಸುಧಾರಣ ಆಯೋಗವು ಅಥವಾ ಯೋಜನಾ 
ಆಯೋಗವು ಸೂಚಿಸಿರುವ ಯೋಜನಾ ಮಂಡಳಿಗಳ ಕಾರ್ಯಗಳು, ವ್ಯಾಪ್ತಿ, ಅವಗಳ ನಿರ್ದಿಷ್ಟ 
ವಿನ್ಯಾಸ ಏನಿದೆ ಎಂಬುದನ್ನು ನಾನು ಕೇಳುತ್ತಿದ್ದೇನೆ. 


ರಾಮಕೃಷ್ಣ ಹೆಗಡೆ : ಇದೊಂದು ದೊಡ್ಡ ಪತ್ರ ಮಾನ್ಯ ಸದಸ್ಯರು ಆಸಕ್ತರಿದ್ದರೆ ಆ 
ಪತ್ರವನ್ನು ನಾನು ಒದಗಿಸಲು ಸಿದ್ಧನಿದ್ದೇನೆ. 


ಕೃಷ್ಣ - ಗೋದಾವರಿ ನದಿ ವಿವಾದ 


(ದಿನಾಂಕ 14ನೇ ಡಿಸೆಂಬರ್‌ 1967, ವಿ.ಪ) 
ಜೆ.ಬಿ. ಮಲ್ಲಾರಾಧ್ಯರು : 


ಎ. ಕೃಷ್ಣ - ಗೋದಾವರಿ ನದಿಗಳ ವಿವಾದವನ್ನು ಬಗೆಹರಿಸಲು ನಿರ್ದಿಷ್ಟಪಡಿಸಿದ 
ಕಾಲಮಿತಿ ಮುಗಿದಿಲ್ಲವೆ ? 

ಬಿ. ಭಾರತ ಸರ್ಕಾರ ಈ ವಿಷಯವನ್ನು ನ್ಯಾಯಮಂಡಳಿಗೆ ಸೂಚಿಸಿದೆಯೆ 7 ಇಲ್ಲದಿದ್ದಲ್ಲಿ 
ಅದಕ್ಕೆ ಕಾರಣಗಳು. 


p 


ಮೈಸೂರು ರಾಜ್ಯದ ಆಸಕ್ತಿಗಳನ್ನು ರಕ್ಷಿಸಲು ಮತ್ತು ನದಿ ನೀರನ್ನು ಸಮಾನತೆಯ 
ಆಧಾರದ ಮೇಲೆ ಹಂಚಿಕೊಳ್ಳಲು ನ್ಯಾಯವನ್ನು ದೊರಕಿಸಲು ಯಾವ ಕ್ರಮಗಳನ್ನು 
ತೆಗೆದುಕೊಳ್ಳಲು ಉದ್ದೇಶಿಸಲಾಗಿದೆ ? 


ಡಿ. ಕಾನೂನಿನನ್ವಯ ಸರ್ಕಾರ ಯಾವ ಖಚಿತ ಮತ್ತು ಶೀಪ್ರ ನಿರ್ಣಯವನ್ನು ಸಮಸ್ಯೆ 
ನಿವಾರಣೆಗೆ ತೆಗೆದುಕೊಳ್ಳಲು ಉದ್ದೇಶಿಸಿದೆ 2 


ವೀರೇಂದ್ರ ಪಾಟೀಲ್‌ :; 
ಎ. ಹೌದು 
ಬಿ. ಇಲ್ಲ. ಖಚಿತವಾಗಿ ಕಾರಣಗಳು ಗೊತ್ತಿರುವುದಿಲ್ಲ. 


ಸಿ. ಭಾರತ ಸರ್ಕಾರವನ್ನು ಒಂದು ನ್ಯಾಯಮಂಡಳಿಯನ್ನು ರಚಿಸುವಂತೆ 
ಒತ್ತಾಯಿಸಲಾಗಿದೆ. 


ಡಿ. ಹೌದು, ಇದು ಪರಿಶೀಲನೆಯಲ್ಲಿದೆ. 


ಜೆ.ಬಿ. ಮಲ್ಲಾರಾಧ್ಯರು : ವಿಷಯವನ್ನು ನ್ಯಾಯ ಮಂಡಳಿಗೆ ಒಪ್ಪಿಸಿದರೆ ನ್ಯಾಯ 
ಮಂಡಳಿಯಲ್ಲಿ ನ್ಯಾಯ ಸಿಗದೆ ಹೋಗಬಹುದೆಂಬ ಭೀತಿ ಸರ್ಕಾರಕ್ಕೆ ಇದೆಯೇ? 


ಪ್ರತಿಭಾವಂತ ಸಂಸದೀಯ ಪಟು 89 


ಶ್ರೀ ವೀರೇಂದ್ರ ಪಾಟೀಲ್‌ : ಮಾನ್ಯ ಸದಸ್ಯರು ಯಾವ ಸರ್ಕಾರವನ್ನು ಉದ್ದೇಶಿಸಿ 
ಹೇಳುತ್ತಿದ್ದರೋ ನನಗೆ ಗೊತ್ತಿಲ್ಲ. 


ಜೆ.ಬಿ. ಮಲ್ಪಾರಾಧ್ಯರು : ನನ್ನ ವಿಚಾರವೇನೆಂದರೆ ಭಾರತ ಸರ್ಕಾರ ನ್ಯಾಯಮಂಡಳಿಯ 
ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಾದ್ದಾಗಿದೆ. ಆದರೆ ಕೇಂದ್ರ ಸರ್ಕಾರ ಇಂತಹ ನಿರ್ಧಾರವನ್ನು 
ತೆಗೆದುಕೊಳ್ಳುವುದನ್ನು ಮುಂದಕ್ಕೆ ಹಾಕುತ್ತಿದೆ. ರಾಜ್ಯ ಸರ್ಕಾರಕ್ಕೆ ಯಾವ ಪರಿಹಾರ ಮುಕ್ತವಿದೆ? 


ವೀರೇಂದ್ರ ಪಾಟೀಲ್‌ : ಸ್ವಾಮಿ ಖಚಿತವಾಗಿ ಇದೆ ವಿಷಯವನ್ನು ನಾವು ಕಾನೂನು 
ಇಲಾಖೆಗೆ ಪರಾಮರ್ಶನೆಗಾಗಿ ಕಳುಹಿಸಿದ್ದೇವೆ ಮತ್ತು ವಾವು ಮತ್ತು ಅಡ್ಡೋಕೇಟ್‌ ಜನರಲ್‌ 
ಎಲ್ಲಾ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸೂಚಿಸಿದ್ದೇವೆ. 


ಜೆ.ಬಿ. ಮಲ್ಲಾರಾಧ್ಯರು : ನ್ಯಾಯ ಮಂಡಳಿಯನ್ನು ರಚಿಸುವ ಪ್ರಶ್ನೆ ಭಾರತ ಸರ್ಕಾರಕ್ಕೆ 
ಗೊತ್ತಿರುವಂತೆ ಕೆಲವು ಮುಖ್ಯ ಕಾರಣಗಳಿಂದ ಮುಂದಕ್ಕೆ ಹೋದರೆ ಮತ್ತು ಆಂದ್ರ ಪ್ರದೇಶ 
ಸರ್ಕಾರ (ಯಾರು ಈಗಾಗಲೆ 772 'T.M.C.F.T ಉಪಯೋಗಿಸಿದ್ದರೊ) ಗುಲಾಟಿ ಆಯೋಗ 
ತನ್ನ ಮೂಲ ಹಂಚಿಕೆಯಲ್ಲಿ ಸೂಚಿಸಿರುವ ಪ್ರಮಾಣವನ್ನು ಉಪಯೋಗಿಸಿರುತ್ತದೆ. ಹಾಗದಲ್ಲಿ 
ರಾಜ್ಯಕ್ಕೆ ಹಂಚಿಕೆ ಮಾಡಲು ಏನು ಉಳಿಯುವುದಿಲ್ಲ. ಹೀಗಾದಲ್ಲಿ ಏನಾಗುತ್ತದೆಂಬುದನ್ನು 
ತಿಳಿಯಬಯಸುತ್ತೇನೆ. 


ವೀರೇಂದ್ರ ಪಾಟೀಲ್‌ : ಆದುದರಿಂದಲೇ ರಾಜ್ಯ ಸರ್ಕಾರ ಈ ವಿವಾದ ಆದಷ್ಟು ಬೇಗ 
ತೀರ್ಮಾನವಾಗಲಿ, ಅಥವಾ ಆದಷ್ಟು ಬೇಗ ನ್ಯಾಯಮಂಡಳಿ ಪರಾಮರ್ಶೆಗೆ ಒಪ್ಪಿಸಲಿ ಎಂದು 
ಕಾತುರದಿಂದ ನಿರೀಕ್ಷಿಸುತ್ತದೆ. ನಮ್ಮ ಮುಖ್ಯಮಂತ್ರಿಗಳು ಪ್ರದಾನ ಮಂತ್ರಿಗಳಿಗೆ ಮೂರು ಪತ್ರಗಳನ್ನು 
ಬರೆದಿದ್ದು, ಪ್ರಶ್ನೆಯನ್ನು ಸತತವಾಗಿ ನ್ಯಾಯಮಂಡಳಿಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದ್ದಾರೆ. 
ಇದಕ್ಕೆ ಇದುವರೆಗೂ ನಾವು ಯಾವ ಉತ್ತರವನ್ನು ಪಡೆದಿರುವುದಿಲ್ಲ. ಆದುದರಿಂದ ನಾವು 
ತುರ್ತಾಗಿ ಕಾರ್ಯಕ್ಕೆಗೊಳ್ಳಬೇಕಾಗಿದೆ. 


ಜೆ.ಬಿ. ಮಲ್ಲಾರಾಧ್ಯ್ಮರು : ತಾವು ಕಾನೂನು ಇಲಾಖೆ ಮತ್ತು ಅಡ್ವೋಕೇಟ್‌ ಜನರಲ್‌ 
ರವರಿಂದ ಪರಿಶೀಲಿಸಿ, ಅಭಿಪ್ರಾಯವನ್ನು ತೆಗೆದುಕೊಳ್ಳಲು ಉದ್ದೇಶಿಸಿದ್ದೀರಿ ಇದು ಸರಿ. ಆದರೆ 
ಇದು ಬಹಳ ನಿಧಾನವಾಗಿಯಾದರೆ ನ್ಯಾಯಮಂಡಳಿ ತೀರ್ಮಾನ ಮಾಡುವುದಕ್ಕೆ ಏನು 
ಉಳಿದಿರುವುದಿಲ್ಲ. ಸುಪ್ರಿಂಕೋರ್ಟ್‌ನಲ್ಲಿ ರಿಟ್‌ ಆಫ್‌ ಮ್ಯಾಂಡಮಸ್‌ ಸಲ್ಲಿಸಿ ಭಾರತ 
ಸರ್ಕಾರವನ್ನು ನ್ಯಾಯಮಂಡಳಿ ರಚಿಸಲು ನಿರ್ದೇಶಿಸುವಂತೆ ಕೋರುವ ಯಾವದಾದರು ಸಾದ್ಯತೆಗಳು 
ಇವೆಯೆ? 


ವೀರೇಂದ್ರ ಪಾಟೀಲ್‌ : ಈ ವಿಷಯವನ್ನು ಸಹ ಕುನೂನು ಇಲಾಖೆ ಮತ್ತು ಅಡ್ಡೋಕೇಟ್‌ 
ಜನರಲ್‌ ರವರು ಪರಿಶೀಲಿಸುತ್ತಿದ್ದಾರೆ. ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಮತ್ತು ಭಾರತ 


90 ಮಲ್ಲಾರಾಧ್ಯ 


ಸರ್ಕಾರ ನ್ಯಾಯ ಮಂಡಳಿಯನ್ನು ರಚಿಸುವ ಮನೋಭೀಷ್ಟವನ್ನು ವ್ಯಕ್ತಪಡಿಸಿದ್ದಲ್ಲಿ ನಾವು ಸುಪ್ರಿಂ 
ಕೋರ್ಟಿನ ಮುಂದೆ ರಿಟ್‌ ಆಫ್‌ ಮ್ಯಾಂಡಮಸ್‌ನ್ನು ಮಂಡಿಸುತ್ತೇವೆ. ಇದಕ್ಕೆ ನಾವು 
ಹಿಂಜರಿಯುವುದಿಲ್ಲ. 


ಜೆ.ಬಿ. ಮಲ್ಲಾರಾಧರು : ಕೇಂದ್ರ ಇಂಧನ ಮತ್ತು ನೀರಾವರಿ ರಾಜ್ಯ ಸಚಿವರ 
ದೃಷ್ಟಿಕೋನವನ್ನು ಗಮನಿಸಿದರೆ ಅವರು ನ್ಯಾಯನೀಡುತ್ತಾರೆಂದು ನಿರೀಕ್ಷಿಸಲು ಸಾಧ್ಯವೇ ? 


ವೀರೇಂದ್ರ ಹಾಟೀಲ್‌ : ಆದುದರಿಂದಲೆ ನಾವು ಕಾಲವನ್ನು ವ್ಯರ್ಥಮಾಡದೆ ಈ 
ವಿಷಯವನ್ನು ನಿರ್ಧಾರವಾಗಿ ತೆಗೆದುಕೊಳ್ಳುತ್ತಿಲ್ಲ. ಇನ್ನೂ ಕೆಲವೆ ದಿವಸಗಳಲ್ಲಿ ಇದರ ಬಗ್ಗೆ 
ಅಂತಿಮ ನಿರ್ಧಾರವನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. 

ಜೆ.ಬಿ. ಮಲ್ಲಾರಾಧ್ಯರು : ಮಾನ್ಯ ಇಂಧನ ಮತ್ತು ನೀರಾವರಿ ರಾಜ್ಯಮಂತ್ರಿಗಳು 
ಮೈಸೂರು ಸರ್ಕಾರ ನ್ಯಾಯಮಂಡಳಿಯನ್ನು ರಚಿಸುವ ಬಗ್ಗೆಯಾವುದೇ ಪ್ರಸ್ತಾವನೆ ಇಲ್ಲವೆಂದು 
ಖಚಿತವಾಗಿ ಹೇಳಿರುವುದು ಮಂತ್ರಿಗಳಿಗೆ ಗೊತ್ತಿದೆಯೇ. 


ವೀರೇಂದ್ರ ಪಾಟೀಲ್‌ : ಹೌದು ಸ್ವಾಮಿ. ಹೇಳಿಕೆಯನ್ನು ಪತ್ರಿಕೆಗಳಲ್ಲಿ ಓದಿದ್ದೇವೆ 


ತತ್‌ಕ್ಷಣ ಅದರ ನೆಂತರ ನಮ್ಮ ಮುಖ್ಯ ಮಂತ್ರಿಗಳು ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದು 
ರಾಜ್ಯ ಮಂತ್ರಿಗಳ ಹೇಳಿಕೆ ಸರಿಯಲ್ಲ ಎಂಬುದಾಗಿ ತಿಳಿಸಿದ್ದಾರೆ. 


ಜೆ.ಬಿ. ಮಲ್ಲಾರಾಧ್ಯರು : ವಿವಾದವನ್ನು ಕೊನೆಗೊಳ್ಳಲು ಎಲ್ಲಾ ಪ್ರಯತ್ನಗಳು 
ವಿಫಲವಾಗಿರುವಾಗ ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಯವರನ್ನು ಬೇಟಿಯಾಗುವುದರಲ್ಲಿ 
ಏನು ಅರ್ಥವಿಲ್ಲ. ಭೇಟಿಯಲ್ಲಿ ಇದುವರೆಗೂ ಚೆರ್ಚಿಯಾಗದ ಮತ್ತೆ ಯಾವದಾದರೂ ವಿಷಯವನ್ನು 
ಪರಿಶೀಲನೆಗೆ ತೆಗೆದುಕೊಳ್ಳಲು ಸಾಧ್ಯವೇ ? 


ವೀರೇಂದ್ರ ಪಾಟೀಲ್‌ : ಇದುವರೆಗೂ ಪ್ರಧಾನಮಂತ್ರಿಗಳು ಎರಡು ಬಾರಿ ಸಭೆ 
ನಡೆಸಿದ್ದಾರೆ. ಇನ್ನೊಂದು ಸಭೆ ನಡೆಸಬಹುದೇನೊ ನನಗೆ ಗೊತ್ತಿಲ್ಲ. 


ಜೆ.ಬಿ. ಮಲ್ಲಾರಾಧ್ಮರು : ಮುಖ್ಮಮಂತ್ರಿಗಳು ಪ್ರಧಾನಮಂತ್ರಿಗಳನ್ನು ಭೇಟಿಯಾದಾಗ 
ಎರಡು ಅಥವಾ ಎರಡೂವರೆ ಗಂಟೆಗಳ ಕಾಲ ಚರ್ಚಿ ಮಾಡುವುದನ್ನು ಬಿಟ್ಟರೆ, ಯಾವುದಾದರೂ 
ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆಯೆ ? 


ಮುದ್ರಕರು: ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳು, 
ಸಶಾಮು. ತುಮಕೂರು, ಕಾಸೂ. 20 - 2,000 ಪುಸ್ತಕಗಳು ದಿನಾಂಕ:24-8-200) 


C518 


